WPP-47 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭| ಬೆಂಗಳೂರು, ಗುರುವಾರ, ಮಾರ್ಚ್‌ ೧೫, ೨೦೧೨ (ಫಾಲ್ಗುಣ ೨೫, ಶಕ ವರ್ಷ ೧೯೩೩) | ಸಂಚಿಕೆ ೧೧ 


ಭಾಗ - ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಅಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಹಾಗೂ ಪ್ರವಾಸೋದ್ಯಮ ಸಚಿವಾಲಯ 
ತಿದ್ದುಪಡಿ ಆದೇಶ 
ಸಂಖ್ಯೆ: ಕಸಂವಾಪ್ರ 140 ಸ್ವೀಮರ 2011, ದಿನಾಂಕ: 21/01/2012 

ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 140 ಸ್ವೀಮರ 2011, ದಿನಾಂಕ: 3-1-2012ರ ಅನುಬ೦ಧ-1ರಲ್ಲಿನ ಸನ್‌ಟೆಕ್‌ ಸ್ಪೇಷನರೀಸ್‌ ಕಡೇ 
ಕಾಲಂನಲ್ಲಿನ ಒಟ್ಟು ಮೊತ್ತ ರೂ. 45655.81ರ ಬದಲಿಗೆ ರೂ. 44691.00 (ನಲವತ್ತ ನಾಲ್ಕು ಸಾವಿರದ ಆರು ನೂರ ತ್ತೊಂಬತ್ತೊಂದು ರೂಪಾಯಿಗಳು 
ಮಾತ್ರ) ಎಂದು, ಲೆಕ್ಕಶೀರ್ಷಿಕೆ 2052-00-090-0-01-051 (ಸಾಮಾನ್ಯ ವೆಚ್ಚಗಳು) (ಯೋಜನೇತರ) ಅಡಿಯಲ್ಲಿ ಭರಿಸಲು ಸನ್‌ಟೆಕ್‌ ಸ್ಟೇಷನರೀಸ್‌, 
ಬೆ೦ಗಳೂರು ಇವರಿಗೆ ನೀಡಲು ಮಂಜೂರಾತಿ ನೀಡಿದೆ. 

ಪೀಠೋಪಕರಣಗಳಿಗೆ ಲೆಕ್ಕಶೀರ್ಷಿಕೆ 2052-00-090-0-01-053 (ಪೀಠೋಪಕರಣ ಮತ್ತು ಜೋಡಣೆಗಳ ವೆಚ್ಚಗಳು) ಅಡಿಯಲ್ಲಿ 


ಮಾರುತಿ ಎಂಟರ್‌ ಪ್ರೈಸಸ್‌, ಬೆಂಗಳೂರು ರವರಿಗೆ ರೂ. 39997-00 ಗಳನ್ನು ನೀಡಲು ಮಂಜೂರಾತಿ ನೀಡಿದೆ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಗೀತಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 393 ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ. 
(ಸಮನ್ವಯ) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : 20 ವರ್ಷಗಳ ಸೇವೆ ಸಲ್ಲಿಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗೆ ಸೇರಿದ ವೈದ್ಯಾಧಿಕಾರಿಗಳಿಗೆ 
ಕಾಲಮಿತಿ ಮುಂಬಡ್ತಿ ಯೋಜನೆಯಡಿ ಮೂರನೇ ಕಾಲಮಿತಿ ಮುಂಬಡ್ತಿ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 222 ಎಂಎಸ್‌ಎಸ್‌ 90 ದಿನಾಂಕ: 19-7-1991 
2. ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಅವರ ಪತ್ರ ಸಂಖ್ಯೆ ಜೆ.ಆರ್‌.ಓ (1ಎ) 
146/2011-12 ದಿನಾಂಕ 18-11-2011. 
3. ದಿನಾಂಕ 24-11-2011 ರಂದು ಮಾನ್ಯ ಮುಖ್ಯ ಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಡವಳಿಗಳು 
4. ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 44 ಎಸ್‌ಆರ್‌ಪಿ 2011 ದಿನಾಂಕ 31-12-2011. 
ಪ್ರಸ್ತಾವನೆ : 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಯಗಿ (ಅಂದಿನ Assistant Surgeon cum Health 
Officers) ನೇಮಕಗೊಳ್ಳುವ ಎಂ.ಬಿ.ಬಿ.ಎಸ್‌. ವಿದ್ಯಾರ್ಹತೆಯ ವೈದ್ಯಾಧಿಕಾರಿಗಳು 6 ವರ್ಷಗಳ ಸೇವೆ ಪೂರೈಸಿದರೆ ಕಾಲಮಿತಿ ಮುಂಬಡ್ತಿ 
ಯೋಜನೆಯಡಿ ಹಿರಿಯ ವೈದ್ಯಾಧಿಕಾರಿಯಾಗಿ ಹಾಗೂ ಸ್ನಾತಕೋತ್ತರ ಪದವಿ/ಡಿಪ್ಲೊಮ ಹೊಂದಿದ್ದಲ್ಲಿ ತಜ್ಞ ವೈದ್ಯರಾಗಿ ಮುಂಬಡ್ತಿ ಪಡೆಯಲು ಮೇಲೆ 
(1) ರಲ್ಲಿ ಓದಲಾದ ದಿನಾಂಕ: 19-7-1992 ರ ಸರ್ಕಾರಿ ಆದೇಶದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಮುಂದುವರೆದು, ಸದರಿ ವೈದ್ಯಾಧಿಕಾರಿಗಳು 13 
ವರ್ಷಗಳ ಸೇವೆ ಪೂರೈಸಿದರೆ ಕ್ರಮವಾಗಿ ಉಪ ಮುಖ್ಯ ವೈದ್ಯಾಧಿಕಾರಿ / ಹಿರಿಯ ತಜ್ಞರಾಗಿ ಮುಂಬಡ್ತಿ ಪಡೆಯಲೂ ಸಹ ಸದರಿ ಆದೇಶದಲ್ಲಿ 


ಅವಕಾಶ ಕಲ್ಪಿಸಲಾಗಿದೆ. ಈ ಹುದ್ದೆಗಳು ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಸೇರ್ಪಡೆಯಾಗಿದೆ. 


(೭೨೧) 


೭೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಯ ಹುದ್ದೆಯ ವೇತನ ಶ್ರೇಣಿ ₹14050-25050 ಆಗಿದ್ದು ಸದರಿ ವೃಂದದಲ್ಲಿ ಒಟ್ಟು 2585 ಹುದ್ದೆಗಳು 
ಮಂಜೂರಾಗಿವೆ. ಹಿರಿಯ ವೈದ್ಯಾಧಿಕಾರಿಗಳ / ತಜ್ಞ ವೈದ್ಯರ ವೇತನ ಶ್ರೇಣಿಯು 4 15200-25650 ಆಗಿದ್ದು ಸದರಿ ವೃಂದಗಳಲ್ಲಿ ಪ್ರಸ್ತುತ ಕ್ರಮವಾಗಿ 
345 ಮತ್ತು 346 ವೈದ್ಯರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮುಂದುವರೆದು, ಉಪ ಮುಖ್ಯ ವೈದ್ಯಾಧಿಕಾರಿ / ಹಿರಿಯ ತಜ್ಞರ ವೇತನ ಶ್ರೇಣಿಯು 
₹18050-29925 ಆಗಿದ್ದು, ಸದರಿ ವ್ಯಂದಗಳಲ್ಲಿ ಕ್ರಮವಾಗಿ 116 ಮತ್ತು 1211 ವೈದ್ಯರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇಲಾಖೆಯ ವೈದ್ಯರಿಗೆ 
ಸಂಬಂಧಿಸಿದಂತೆ, ಮುಂದಿನ ಮುಂಬಡ್ತಿ ವೃಂದವು ಜಂಟಿ ನಿರ್ದೇಶಕ ವೃಂದವಾಗಿದ್ದು ಸದರಿ ಹುದ್ದೆಯ ವೇತನ ಶ್ರೇಣಿಯು ¥ 20025-28275 
ಆಗಿದೆ. ಈ ವೃಂದದಲ್ಲಿ ಕೇವಲ 12 ಹುದ್ದೆಗಳು ಮಾತ್ರ ಸೃಜನೆಯಾಗಿವೆ. 

ಸರ್ಕಾರದ ಸಾಮಾನ್ಯ ನೀತಿಯ ಪ್ರಕಾರ, ಒಬ್ಬ ಸರ್ಕಾರಿ ನೌಕರನು ತನ್ನ ಸೇವಾವಧಿಯಲ್ಲಿ ಕನಿಷ್ಠ 3 ಮುಂಬಡ್ತಿಗಳನ್ನು ಪಡೆಯುವ 
ಅವಕಾಶವಿರಬೇಕು. ಉಪ ಮುಖ್ಯ ವೈದ್ಯಾಧಿಕಾರಿ/ ಹಿರಿಯ ತಜ್ಞರಾಗಿ ಕಾಲಮಿತಿ ಮುಂಬಡ್ತಿ ಯೋಜನೆಯಡಿ ಮುಂಬಡ್ತಿಯನ್ನು ಪಡೆದ ನಂತರ, 
ಬಹುತೇಕ ವೈದ್ಯರು ಮುಂದಿನ ಮುಂಬಡ್ತಿ ಇಲ್ಲದೆ ಅವಕಾಶ ವಂಚಿತರಾಗಿದ್ದಾರೆ. ಅಂದರೆ, ಅವರ ಸೇವಾವಧಿಯಲ್ಲಿ ಕೇವಲ 2 ಮುಂಬಡ್ತಿಗಳನ್ನು 
ಮಾತ್ರ ಪಡೆದು ನಿವೃತ್ತರಾಗುತ್ತಿದ್ದಾರೆ. ಈ ಅಸಮತೋಲನವನ್ನು ಸರಿಪಡಿಸಲು ಇಲಾಖೆಯಲ್ಲಿ 20 ವರ್ಷ ಸೇವೆ ಸಲ್ಲಿಸಿದ ವೈದ್ಯರಿಗೆ 3ನೇ ಕಾಲಮಿತಿ 
ಮುಂಬಡ್ತಿಯನ್ನು ನೀಡಬೇಕೆಂದು ಕರ್ನಾಟಕ ರಾಜ್ಯದ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘವು ಬೇಡಿಕೆ ಸಲ್ಲಿಸಿತ್ತು. ಅದರಂತೆ 3ನೇ ಕಾಲಮಿತಿ 
ಮುಂಬಡ್ತಿಯನ್ನು ಮಂಜೂರು ಮಾಡಲು ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ರವರು ಮೇಲೆ (2) ರಲ್ಲಿ ಓದಲಾದ ಪತ್ರದಲ್ಲಿ 
ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಮು೦ದುವರೆದು, ಈ ಕುರಿತು ಮಾನ್ಯ ಮುಖ್ಯ ಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ 24-11-2011 ರಂದು ನಡೆದ 
ಸಭೆಯಲ್ಲಿ ಚರ್ಚಿಸಿ, 20 ವರ್ಷಗಳ ಸೇವೆ ಸಲ್ಲಿಸಿದ ವೈದ್ಯರಿಗೆ 3ನೇ ಕಾಲಮಿತಿ ಮುಂಬಡ್ತಿ ಮಂಜೂರು ಮಾಡುವಂತೆ ವೈದ್ಯಾಧಿಕಾರಿಗಳ ಸಂಘದ 
ಬೇಡಿಕೆಯನ್ನು ಪರಿಗಣಿಸಲು ತಾತ್ವಿಕವಾಗಿ ಒಪ್ಪಿಗೆ ನೀಡಲಾಗಿದೆ. 

20 ವರ್ಷಗಳ ಸೇವೆ ಸಲ್ಲಿಸಿದ ಆರೋಗ್ಯ ಮತು ಕುಟುಂಬ ಕಲ್ಯಾಣ ಸೇವೆಗೆ ಸೇರಿದ ವೈದ್ಯಾಧಿಕಾರಿಗಳಿಗೆ 3ನೇ ಕಾಲಮಿತಿ ಮುಂಬಡ್ತಿ 
ಮಂಜೂರು ಮಾಡುವ ಬಗ್ಗೆ ಆಯುಕ್ತರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಲಾಗಿದೆ. ಪ್ರಸ್ತಾಪಿಸಿರುವಂತೆ, 3ನೇ ಕಾಲಮಿತಿ 
ಮುಂಬಡ್ತಿಯನ್ನು ನೀಡುವಾಗ ಉಪ ಮುಖ್ಯ ವೈದ್ಯಾಧಿಕಾರಿ (ಆಯ್ಕೆ ಶ್ರೇಣಿ) / ಹಿರಿಯ ತಜ್ಞರು (ಆಯ್ಕೆ ಶ್ರೇಣಿ) ಎಂದು ಪದನಾಮೀಕರಿಸಿ ಸದರಿ 
ವೃಂದಕ್ಕೆ ರೂ. 19050-27600 ವೇತನ ಶ್ರೇಣಿಯನ್ನು ನಿಗಧಿಪಡಿಸಲು ಹಾಗೂ ಈ ಸೌಲಭ್ಯವನ್ನು ದಿನಾಂಕ 01-01-2012 ರಿಂದ ಅಥವಾ ಅರ್ಹ 
ವೈದ್ಯಾಧಿಕಾರಿಗಳು 20 ವರ್ಷಗಳ ಸೇವೆ ಸಲ್ಲಿಸಿದ ದಿನಾಂಕದಿಂದ, ಯಾವುದು ನಂತರವೋ ಆ ದಿನಾಂಕದಿಂದ, ಜಾರಿಗೆ ನೀಡಲು ತೀರ್ಮನಿಸಲಾಗಿದೆ. 
ಸದರಿ ಪ್ರಸ್ತಾವನೆಗೆ ಮೇಲೆ (4) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಆರ್ಥಿಕ ಇಲಾಖೆಯು ಸಹಮತಿ ನೀಡಿದೆ. 

ಆದುದರಿಂದ ಆ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 557 ಹೆಚ್‌ಎಸ್‌ಹೆಚ್‌ 2011 ಬೆಂಗಳೂರು, ದಿನಾಂಕ: 03-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ, ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 222 ಎಂಎಸ್‌ಎಸ್‌ 90 ದಿನಾಂಕ: 19-7-1991 ಅನ್ನು 
ಭಾಗಶ: ಮಾರ್ಪಾಡಿಸಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 20 ವರ್ಷಗಳ ಸೇವೆ ಸಲ್ಲಿಸಿ ಪ್ರಸ್ತುತ ಉಪ ಮುಖ್ಯ ವೈದ್ಯಾಧಿಕಾರಿ / 
ಹಿರಿಯ ತಜ್ಞರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವವರಿಗೆ ವೇತನ ಶ್ರೇಣಿ ರೂ. 19050-27600 ರಲ್ಲಿ ಕ್ರಮವಾಗಿ ಉಪ ಮುಖ್ಯ ವೈದ್ಯಾಧಿಕಾರಿ (ಆಯ್ಕೆ 
ಶ್ರೇಣಿ) ಹಾಗೂ ಹಿರಿಯ ತಜ್ಞರು (ಆಯ್ಕೆ ಶ್ರೇಣಿ) ಎಂಬುದಾಗಿ ಪದನಾಮವನ್ನು ನೀಡಿ 3ನೇ ಕಾಲಮಿತಿ ಮುಂಬಡ್ತಿಯನ್ನು ನೀಡಲು ಸರ್ಕಾರವು 
ಮಂಜೂರಾತಿ ನೀಡಿದೆ. ಈ ಸೌಲಭ್ಯವು ದಿನಾಂಕ 01-01-2012 ರಿ೦ದ ಅಥವಾ ಅರ್ಹ ವೈದ್ಯಾಧಿಕಾರಿಗಳು 20 ವರ್ಷಗಳ ಸೇವೆ ಸಲ್ಲಿಸಿದ 
ದಿನಾಂಕದಿಂದ, ಯಾವುದು ನಂತರವೋ ಆ ದಿನಾಂಕದಿಂದ ಜಾರಿಗೆ ಬರುವಂತೆ ಆದೇಶಿಸಿದೆ. ಮುಂದುವರೆದು, ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 222 
ಎಂಎಸ್‌ಎಸ್‌ 90 ದಿನಾಂಕ: 19-7-1991 ರಲ್ಲಿ ನಿಗದಿಪಡಿಸಿರುವ ಇತರೇ ಷರತ್ತುಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 

ಮೇಲ್ಕಂಡ ಕಾಲಮಿತಿ ಮುಂಬಡ್ತಿಯಲ್ಲಿ ತಿಳಿಸಿರುವ ವೃಂದಗಳನ್ನು ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಳವಡಿಸಲು 
ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ರವರು ಸರ್ಕಾರಕ್ಕೆ ಪ್ರತ್ಯೇಕವಾಗಿ ಪ್ರಸ್ತಾವನೆಯನ್ನು ಸಲ್ಲಿಸುವುದು. 

ಈ ಆದೇಶವನ್ನು ಆಧಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಎಫ್‌ಡಿ 44 ಎಸ್‌ಆರ್‌ಪಿ 2011 ದಿನಾಂಕ 31-12-2011 ರಲ್ಲಿ ನೀಡಿರುವ 
ಸಹಮತಿಯಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚಿಕ್ಕೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 394 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ತೋಟಗಾರಿಕಾ ಸಚಿವಾಲಯ 
ವಿಷಯ : ದಿ: ಪುಟ್ಟಸ್ವಾಮಿ, ನಿವೃತ್ತ ರೇಷ್ಮೆ ಪ್ರವರ್ತಕರು ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 1958ರ 
ನಿಯಮ 247 (ಎ)ನ್ನು ವಿಸ್ತರಿಸಿ ನಿವೃತ್ತಿ ವೇತನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1 ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಅರ್ಜಿ ಸಂಖ್ಯೆ: 1477/1999 ರಲ್ಲಿ ದಿನಾಂಕ: 23-7-2003ರಂದು 
ನೀಡಿರುವ ಶೀರ್ಪು. 
2. ರಾಜ್ಯ ಉಚ್ಛ ನ್ಯಾಯಾಲಯದ ರಿಟ್‌ ಅರ್ಜಿ ಸಂಖ್ಯೆ: 26000/2004 ರಲ್ಲಿ ರಾಜ್ಯ ಉಚ್ಛ ನ್ಯಾಯಾಲಯವು 
ದಿನಾಂಕ: 26-10-2010ರ ತೀರ್ಪು. 
ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಎಸ್‌ಎಲ್‌ಪಿ ಸಿವಿಲ್‌ ಸಿಸಿ ಸಂಖ್ಯೆ: 21229/2011. 
ನ್ಯಾಯಾಲಯ ನಿಂದನಾ ಅರ್ಜಿ ಸಂಖ್ಯೆ; 174/2011 ರಲ್ಲಿ ನೀಡಿರುವ ದಿನಾಂಕ: 2-12-2011.ರ ತೀರ್ಪು 
ಸರ್ಕಾರದ ಪತ್ರ ಸಂಖ್ಯೆ: ತೋಇ 107 ರೇಜವಿ 2011, ದಿ: 26-12-2011. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೨೩ 





6. ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು ಇವರ ಪತ್ರ ಸಂಖ್ಯೆ 
ಸಿಬ್ಬಂದಿ/2/ಕಾನ್ಯಾ/07/2011-12, ದಿನಾಂಕ: 11-1-2012. 
7. ಮಹಾಲೇಖಪಾಲರು, ಕರ್ನಾಟಕ ಇವರ ಪತ್ರ ಸಂಖ್ಯೆ PV13/R2/R1710/2011-12/1016-1017 ದಿನಾ೦ಕ: 
4-1-2012. 
ಪ್ರಸ್ತಾವನೆ : 

ದಿ: ಪುಟ್ಟಸ್ವಾಮಿ ಇವರು ರೇಷ್ಮೆ ಇಲಾಖೆಯಲ್ಲಿ ಮಾತ್‌ ಎಕ್ಸಾಮಿನರ್‌ ಆಗಿ ಮಾಹೆಯಾನ ರೂ. 300/- ಸಂಚಿತ ವೇತನದಲ್ಲಿ ದಿನಾಂಕ: 
14-5-1979 ರಂದು ರೇಷ್ಮೆ ಇಲಾಖೆಯಲ್ಲಿ ಕಾರ್ಯವರದಿ ಮಾಡಿಕೊಂಡಿದ್ದು, ಇವರನ್ನು ದಿನಾ೦ಕ: 01-01-1990 ರಲ್ಲಿ ರೇಷ್ಮೆ ಪ್ರವರ್ತಕರ ಹುದ್ದೆಯಲ್ಲಿ 
ಸಕ್ರಮಗೊಳಿಸಲಾಗಿದೆ. ಸದರಿಯವರು ದಿನಾಂಕ: 31-8-1996ರಂದು ವಯೋನಿವೃತ್ತಿ ಹೊಂದಿರುತ್ತಾರೆ. ಇವರು ಪಿಂಚಣಿಗೆ ಅರ್ಹ ಸೇವೆಯನ್ನು 
ಸಲ್ಲಿಸದಿರುವುದರಿ೦ದ ಇವರಿಗೆ ಮಹಾಲೇಖಪಾಲರು ನಿವೃತ್ತಿ ವೇತನವನ್ನು ಮಂಜೂರು ಮಾಡಿರುವುದಿಲ್ಲ. ಶ್ರೀಯುತರು ತಮಗೆ ಕರ್ನಾಟಕ ನಾಗರೀಕ 
ಸೇವಾ ನಿಯಮಾವಳಿಗಳ ನಿಯಮ 247(ಎ)ನ್ನು ವಿಸ್ತರಿಸಿ ನಿವೃತ್ತಿ ವೇತನ ನೀಡಲು ಆದೇಶಿಸುವಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಕರ್ನಾಟಕ 
ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ದಿನಾಂಕ: 23-7-2003ರಲ್ಲಿ ಅರ್ಜಿದಾರರ ಪರವಾಗಿ 
ತೀರ್ಪು ನೀಡಿರುತ್ತದೆ. ಇದರ ಎರುದ್ಧ ಸರ್ಕಾರವು ರಾಜ್ಯ ಉಚ್ಛ ನ್ಯಾಯಾಲಯದಲ್ಲಿ ಮೇಲೆ ಓದಲಾದ ಕ್ರಮಸಂಖ್ಯೆ (2) ರಿಟ್‌ ಅರ್ಜಿಯಲ್ಲಿ ಮೇಲ್ಮನವಿ 
ಸಲ್ಲಿಸಿದ್ದು, ರಾಜ್ಯ ಉಚ್ಛ ನ್ಯಾಯಾಲಯವು ದಿನಾಂಕ: 26-10-2010ರ ತೀರ್ಷಿನಲ್ಲಿ ಮೇಲ್ಮನವಿಯನ್ನು ವಜಾಗೊಳಿಸಿದೆ. ಇದರ ಎರುದ್ಧ ರಾಜ್ಯ 
ಸರ್ಕಾರವು ಭಾರತದ ಸರ್ವೊಚ್ಚ ನ್ಯಾಯಾಲಯದಲ್ಲಿ ಮೇಲೆ ಓದಲಾದ (3) ರಲ್ಲಿ ಎಸ್‌ಎಲ್‌ಪಿ ಸಿವಿಲ್‌ ಸಿಸಿ ಸಂಖ್ಯೆ: 21229/2011 ರಲ್ಲಿ ವಿಶೇಷ ರಜಾ 
ಅರ್ಜಿಯನ್ನು ಸಲ್ಲಿಸಲಾಗಿದೆ. ಈ ಮಧ್ಯೆ, ಮೇಲೆ (4) ರಲ್ಲಿ ಓದಲಾದ ನಿಂದನಾ ಅರ್ಜಿ ಸಂಖ್ಯೆ: 174/2011 ರಲ್ಲಿ ದಿನಾಂಕ: 2-12-2011 ರಲ್ಲಿ 
ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ನೀಡಿರುವ ತೀರ್ಪನ್ನು ದಿನಾಂಕ: 6-1-2012ರೊಳಗೆ ಜಾರಿಗೊಳಿಸಬೇಕೆಂದು ಆದೇಶಿಸಿದೆ. 

ಈ ಹಿನ್ನೆಲೆಯಲ್ಲಿ ಸರ್ಕಾರವು ಮೇಲೆ ಓದಲಾದ ಕ್ರಮ ಸಂಖ್ಯೆ (5)ರ ಪತ್ರದಲ್ಲಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ನೀಡಿರುವ 
ತೀರ್ಪನ್ನು ಅನುಷ್ಟಾನಗೊಳಿಸುವ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಯುಕ್ತರಿಗೆ ತಿಳಿಸಲಾಗಿದೆ. ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ 
ನಿರ್ದೇಶಕರು ಮೇಲೆ ಓದಲಾದ ಕ್ರಮಸಂಖ್ಯೆ (6)ರ ಪತ್ರದಲ್ಲಿ ದಿ: ಪುಟ್ಟಸ್ವಾಮಿಯವರ ಕಾನೂನುಬದ್ಧ ವಾರಸುದಾರರಿಗೆ ಪಿಂಚಣಿ ಸೌಲಭ್ಯ ಮಂಜೂರು 
ಮಾಡಲು ಮಹಾಲೇಖಪಾಲರ ಪತ್ರದನ್ವಯ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ತೋಇ 107 ರೇಇವಿ 2011, ಬೆ೦ಗಳೂರು, ದಿನಾಂಕ: 19-01-2012. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಿ: ಪುಟ್ಟಸ್ವಾಮಿಯವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ 1958ರ 
ನಿಯಮ 247(ಎ) ರಡಿಯಲ್ಲಿನ ಸೌಲಭ್ಯವನ್ನು ವಿಸ್ತರಿಸಿ, ನಿವೃತ್ತಿ ಸೌಲಭ್ಯವನ್ನು ಅವರ ಕಾನೂನುಬದ್ಧ ವಾರಸುದಾರರ ಪತ್ನಿಯಾದ ಶ್ರೀಮತಿ 
ಶೈಲಜಾರವರಿಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿರುವ ವಿಶೇಷ ತೆರವು ಅರ್ಜಿ ಕುರಿತು ಭಾರತ ಸರ್ವೋಚ್ಚ ನ್ಯಾಯಾಲಯವು ನೀಡುವ 
ಅ೦ತಿಮ ತೀರ್ಪಿನ ಷರತ್ತಿಗೆ ಒಳಪಟ್ಟು (to inplement the Court orders, subject to final outcome of SLP in Supreme Court) ಹಾಗೂ ದಿ: 
ಪುಟ್ಟಸ್ವಾಮಿಯವರ ಪತ್ನಿಯಾದ ಶ್ರೀಮತಿ ಶೈಲಜಾರವರಿಂದ ಭಾರತ ಸರ್ವೋಚ್ಚ ನ್ಯಾಯಾಲಯದಿಂದ ಮುಂದೆ ನೀಡುವ ತೀರ್ಪು ಒಂದು ಪಕ್ಷ 
ವ್ಯತಿರಿಕ್ತವಾದಲ್ಲಿ ತಾವು ಪಡೆದ ಪಿಂಚಣಿ ಸೌಲಭ್ಯವನ್ನು ಸರ್ಕಾರಕ್ಕೆ ವಾಪಸ್ಸು ಭರಿಸಲಾಗುವುದೆಂಬ ಮುಚ್ಚಳಿಕೆಯನ್ನು ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು 
ಹಾಗೂ ರೇಷ್ಮೆ ನಿರ್ದೇಶಕರು ಬರೆಸಿಕೊಳ್ಳಬೇಕೆಂಬ ಷರತ್ತಿಗೊಳಪಡಿಸಿ ಮಂಜೂರ್ಕಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: FD 1325 Ser-3 2011, ದಿನಾ೦ಕ: 21-12-2011 ರನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಎಸ್‌. ಚಂದ್ರಶೇಖರ್‌ 
ಪೀಠಾಧಿಕಾರಿ, 
ಪಿ.ಆರ್‌. 395 ತೋಟಗಾರಿಕೆ ಇಲಾಖೆ (ರೇಷ್ಮ, 


ಸಹಕಾರ ಸಚಿವಾಲಯ 
ವಿಷಯ : ಅಮರಜ್ಯೋತ ಶಿಕ್ಷಣ ಸೇವಾ ಮಂಡಳ ಉಚಗಾಂವ ಬೆಳಗಾವಿ ತಾಲ್ಲೂಕು ಈ ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು 
ನೇಮಿಸುವ ಬಗ್ಗೆ. 
ಓದಲಾಗಿದೆ : ಸಂಘಗಳ ಜಿಲ್ಲಾ ನೋಂದಣಾಧಿಕಾರಿಗಳು, ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು ಬೆಳಗಾವಿ 
ಜಿಲ್ಲೆ ಬೆಳಗಾವಿ ಇವರ ಪತ್ರ ಸಂಖ್ಯೆ ಡಿಆರ್‌ ಎಲ್‌/ಸಂನೋ/ಆಶಿಸೇಮ/ಉಚಗಾ೦ವ/2011-12 
ದಿನಾಂಕ: 9/1/2011 
ಪ್ರಸ್ತಾವನೆ : 
ಮೇಲೆ ಓದಲಾದ ದಿನಾಂಕ: 9//2012 ರ ಪತ್ರದಲ್ಲಿ ಸಂಘಗಳ ನೋಂದಣಾಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು ಬೆಳಗಾವಿ 
ಜಿಲ್ಲೆ, ಬೆಳಗಾವಿ ಇವರು ಅಮರಜ್ಯೋತ ಶಿಕ್ಷಣ ಸೇವಾ ಮಂಡಳ ಉಚಗಾಂವ ಬೆಳಗಾವಿ ತಾಲ್ಲೂಕು ಈ ಸಂಘವು ಸಹಕಾರ ಸಂಘಗಳ ನೋಂದಣಿ 
ಕಾಯ್ದೆ 1960ರಡಿ ಸನ್‌ 1983-84 ನೇ ಸಾಲಿನಲ್ಲಿ ನೋಂದಣಿಯಾಗಿದ್ದು ನೋಂದಣಿ ಸಂಖ್ಯೆ: 8/83-84 ಇರುತ್ತದೆ. ಈ ಸಂಸ್ಥೆಯ ಸಂಸ್ಥಾಪಕ 
ಅಧ್ಯಕ್ಷರಾದ ಶ್ರೀಭರಮಾ ಶ. ಹೊನಗೇಕರ ಇವರು ದಿನಾಂಕ 8/1/2012ರಂದು ಸಲ್ಲಿಸಿದ ಅರ್ಜಿಯನ್ನು ಪರಿಶೀಲಿಸಲಾಗಿ ಮೇಲ್ಕಂಡ ಸಂಸ್ಥೆಯು 
ನೋಂದಣಿ ಆದಾಗಿನಿಂದ 2009-10ನೇ ಸಾಲಿನವರೆಗೆ ಕಾರ್ಯ ಮಾಡುತ್ತಾ ಬಂದಿದೆ. ಸಂಸ್ಥೆಯ ವತಿಯಿಂದ 3 ಅನುದಾನಿತ ಶಾಲೆಗಳು 
ನಡೆಸುತ್ತಿದ್ದು, ಇವುಗಳಿಗೆ ಸರ್ಕಾರದ ಅನುದಾನಕ್ಕೆ ಒಳಪಟ್ಟಿರುತ್ತದೆ. ಎ೦ದು ತಿಳಿಸಿರುತ್ತಾರೆ. 


೭೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಸಂಘವು ನೋಂದಣಿಯಾದಾಗಿನಿಂದ 31/3/2010ರವರಿಗೆ ವಾರ್ಷಿಕ ಲೆಕ್ಕಪತ್ರಗಳನ್ನು ಇಲಾಖೆಗೆ ಸಲ್ಲಿಸದೆ ಹಾಗೂ ಕಾರ್ಯಕಾರಿ ಸಮಿತಿ 
ಪಟ್ಟಿಯನ್ನು ಸಹ ಸಲ್ಲಿಸಿರುವುದಿಲ್ಲ. ಇದರಿಂದ 1983ರಿಂದ 31-3-2010 ರವರೆಗೆ ಸಂಸ್ಥೆಯ ವಾರ್ಷಿಕ ಪತ್ರಗಳನ್ನು ಹಾಗೂ 2010-11ನೇ ಸಾಲಿನ 
ಆಡಳಿತ ಮಂಡಳಿಯ ಸದಸ್ಯರ ಪಟ್ಟಿಯನ್ನು 23/2/2011ರಂದು ಇಲಾಖೆಗೆ ಸಲ್ಲಿಸಿರುವುದರಿಂದ ದಿನಾಂಕ 4-3-2011 ರಂದು ಅನುಮೋದನೆ 
ನೀಡಲಾಗಿದೆ. ಸದರಿ ಸಂಸ್ಥೆಯ ಕಾರ್ಯದರ್ಶಿ ಶ್ರೀ. ಜವಾಹರ ದೇಸಾಯಿ ಇವರು ದುರುದ್ದೇಶದಿಂದ ಗೊಂದಲ ಸೃಷ್ಟಿ ಮಾಡಿ ಯಾವುದೇ ವಿವಾದ 
ಇಲ್ಲದಿರುವಾಗ ಆಡಳಿತ ಮಂಡಳಿಯನ್ನು ಹಾಗೂ ಸಂಸ್ಥೆಯ ಮೂಲ ಸದಸ್ಯರನ್ನು ಕಡೆಗಣಿಸಿ ಕಾನೂನು ಬಾಹಿರವಾಗಿ ದಿನಾಂಕ 7-4-2011 ರಂದು 
ಜರುಗಿದೆ ಎನ್ನಲಾದ ಸಂಸ್ಥೆಯ ವಾರ್ಷಿಕ ಮಹಾಸಭೆಯನ್ನು ಸಂಸ್ಥೆಯ ಮೂಲ ಸದಸ್ಯರಿಗೆ ನೋಟೀಸ್‌ ನೀಡದೆ ಕಾನೂನು ಬಾಹಿರವಾಗಿ ಸಂಸ್ಥೆಯ 
ಬೈಲಾ ಉಲ್ಲಂಘನೆ ಮಾಡಿ ವಾರ್ಷಿಕ ಮಹಾಸಭೆ ನಡೆಸಲಾಗಿದೆ ಎಂದು ಸುಳ್ಳು ಮಾಹಿತಿಯನ್ನು ನೀಡಿರುವುದಾಗಿ ತಿಳಿಸಿರುತ್ತಾರೆ. 

ಸಂಘದ ಅಜೀವ ಸದಸ್ಯರಿಗೆ ವಾರ್ಷಿಕ ಮಹಾಸಭೆ ಜರುಗಿಸುವುದಕ್ಕೆ ಯಾವುದೇ ಮಾಹಿತಿ ನೀಡದೆ ಖಾಲಿ ಕಾಗದದ ಮೇಲೆ ಸಹಿ 
ಪಡೆದುಕೊಂಡು, ಹಾಗೂ ಕೆಲವೊಂದು ಸಹಿಗಳನ್ನು ಖೊಟ್ಟಿಯಾಗಿ ಮಾಡಿ ವಾರ್ಷಿಕ ಮಹಾಸಭೆ ಜರುಗಿದೆ ಎಂದು ಪ್ರಮಾಣ ಪತ್ರವನ್ನು ನೀಡಿರುತ್ತಾರೆ. 
ಇದರಿಂದ ಸಹಕಾರ ಸಂಘಗಳ ನೋಂದಣಿ ಕಾಯ್ದೆ 1960ರ ಉಪ ನಿಯಮ 13ನ್ನು ಉಲ್ಲಂಘನೆ ಮಾಡಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಅಧಿಕಾರ 
ದುರುಪಯೋಗ ಮಾಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಸ್ಥೆಯಲ್ಲಿ ದಿನಾಂಕ 7-4-2011ರ ವಾರ್ಷಿಕ ಮಹಾಸಭೆಯು ದೋಷಪೂರಿತವಾಗಿದೆ ಹಾಗೂ 
ಕಾನೂನು ಬಾಹಿರವಾಗಿದೆ ಎಂಬ ಬಗ್ಗೆ ಸಂಘದ ಮೂಲ ಸದಸ್ಯರ ಭಿನ್ನಾಭಿಪ್ರಾಯ ಇರುತ್ತದೆ. ಆದ್ದರಿಂದ ಕಾಯ್ದೆಯ ಕಲಂ 27 ಎ ರನ್ವಯ 
ಸಂಘಕ್ಕೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವುದು ಅವಶ್ಯವಾಗಿರುವುದರಿಂದ ಅಮರಜ್ಯೋತ ಶಿಕ್ಷಣ ಸೇವಾ ಮಂಡಳ ಉಚಗಾಂವ ಬೆಳಗಾವಿ 
ತಾಲ್ಲೂಕು ಈ ಸಂಸ್ಥೆಯು ಸುಗಮವಾಗಿ ನಡೆಸಿಕೊಂಡು ಹೋಗಲು ಹಾಗೂ ಶಿಕ್ಷಣ ಸಂಸ್ಥೆಯ ಹಿತದೃಷ್ಟಿಯಿಂದ ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು 
ನೇಮಕ ಮಾಡುವುದಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಸ್ಥಳೀಯ ಶಾಸಕರು ಮೇಲ್ಕಂಡ ಸಂಸ್ಥೆಯು ನನ್ನ ಮತ ಕ್ಷೇ ಸೇರಿದ್ದು ಸದರಿ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯವರ 
ಕಾರ್ಯನಿರ್ವಹಣೆಯಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದ್ದು, ಅಲ್ಲಿ 2 ಗುಂಪುಗಳು ಉಂಟಾಗಿ ಸಂಘದ ವಾತಾವರಣವು ಪಕ್ಷುಬ್ಧ ಸ್ಥಿತಿಯಲ್ಲಿರುತ್ತದೆ. 
ಮುಂಬರುವ 26-1-2012 ರಂದು ಜರುಗಲಿರುವ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಧ್ವಜಾರೋಹಣ ಇತ್ಯಾದಿ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ 
ಘರ್ಷಣೆ ಉಂಟಾಗುವ ಪರಿಸ್ಥಿತಿ ಇರುತ್ತದೆ. ಇದು ಗಡಿ ಪ್ರದೇಶವಾಗಿರುವುದರಿಂದ ಈಗಾಗಲೇ ವಾತಾವರಣವು ಸೂಕ್ಷ್ಮವಾಗಿರುವುದರಿಂದ ಮುಂದಿನ 
ದಿನಗಳಲ್ಲಿ ಉಂಟಾಗಬಹುದಾದ ಕಲಹ. ಅಡಚಣೆಗಳನ್ನು ತಡೆಯುವ ಹಿನ್ನೆಲೆಯಲ್ಲಿ ಮೇಲಿನ ಸಂಘಕ್ಕೆ ಅಗತ್ಯವಾಗಿದೆಯೆಂದು ಪರಿಗಣಿಸಿ 
ಆಡಳಿತಾಧಿಕಾರಿಯನ್ನು ನೇಮಿಸಲು ಕೋರಿರುತ್ತಾರೆ. 

ಅಮರಜ್ಯೋತ ಶಿಕ್ಷಣ ಸೇವಾ ಮಂಡಳ ಉಚಗಾಂವ ಬೆಳಗಾವಿ ತಾಲ್ಲೂಕು ಈ ಸಂಸ್ಥೆಯಲ್ಲಿ ಸಂಘದ ಬೈಲಾ ಹಾಗೂ ಸಹಕಾರ ಸಂಘಗಳ 
ನೋಂದಣಿ ಕಾಯ್ದೆ 1960 ಉಲ್ಲಂಘನೆಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುವುದಿಂದ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸ ಆ 06 ಸಸಂನೋ 2012 ಬೆ೦ಗಳೂರು, ದಿನಾಂಕ: 11ನೇ ಜನವರಿ, 2012. 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಅಮರಜ್ಯೋತ ಶಿಕ್ಷಣ ಸೇವಾ ಮಂಡಳ ಉಚಗಾಂವ ಬೆಳಗಾವಿ ತಾಲ್ಲೂಕು 
ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27 (ಎ) ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸಂಘಗಳ ನೋಂದಣಾಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಉಪ ನಿಬಂಧಕರು ಬೆಳಗಾವಿ ಇವರನ್ನು ಆಡಳಿತಾಧಿಕಾರಿಯಾಗಿ ಆರು (06) ತಿಂಗಳ 
ಅವಧಿಗೆ ನೇಮಿಸಿ ಆದೇಶಿಸಿದೆ. 

ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಸಂಸ್ಥೆಗೆ ಚುನಾವಣೆ ಪಕ್ರಿಯೆ ಪೂರ್ಣಗೊಳಿಸಿ, ಹೊಸ ಆಡಳಿತ ಮಂಡಳಿಗೆ ಅಧಿಕಾರ 
ಹಸ್ತಾಂತರಿಸುವಂತೆ ಸೂಚಿಸಿದೆ. 


ತಕ್ಕ 
ಉ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎಸ್‌. ವಿಶ್ವೇಶ್ವರಯ್ಯ 
ಪಿ.ಆರ್‌. 396 ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಸಹಕಾರ ಇಲಾಖೆ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಸೇವೆಗೆ ಅನಧಿಕೃತ ಗೈರುಹಾಜರಾಗಿರುವ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳನ್ನು ಸೇವೆಯಿಂದ 
ವಿಮೋಚನೆಗೊಳಿಸುವ ಬಗ್ಗೆ. 
ಓದಲಾಗಿದೆ : ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಇವರ ಪತ್ರ ಸಂಖ್ಯೆ: ಡಿಪಿಜಿ(3)/26/2009- 
10 ದಿನಾ೦ಕ: 15/07/2011 ಮತ್ತು 21/1/2011 

ಪ್ರಸ್ತಾವನೆ : 

ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು ಇವರು ಮೇಲೆ ಓದಲಾದ ಪತ್ರಗಳಲ್ಲಿ ವರದಿ 
ಮಾಡುತ್ತಾ, ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಗೊಂಡು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 739 ಹೆಚ್‌ಎಸ್‌ಹೆಚ್‌ 2008 
ದಿನಾಂಕ: 09/01/2009ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ನೇಮಕಾತಿ ಹೊಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಈ ಕೆಳಕಂಡ 5 ವೈದ್ಯಾಧಿಕಾರಿಗಳು ಅನಧಿಕೃತ 
ಗೈರು ಹಾಜರಾಗಿದ್ದು, ಇಲಾಖಾ ಅನುಮತಿ ಪಡೆಯದೇ ನೇರವಾಗಿ ಸ್ನಾತಕೋತ್ತರ ವ್ಯಾಸಂಗಕ್ಕೆ ತೆರಳಿರುತ್ತಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಅಧಿಕಾರಿ, ಚಿಕ್ಕಮಗಳೂರು ಇವರು ಕಾರಣ ಕೇಳಿ ಜಾರಿ ಮಾಡಿದ ನೋಟೀಸಿಗೆ ಸಮಜಾಯಿಷಿಯನ್ನು ಸಲ್ಲಿಸಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೨೫ 






































ವೈದ್ಯಾಧಿಕಾರಿಗಳ ಹೆಸರು ಮತ್ತು ಕರ್ತವ್ಯ ಅನಧಿಕೃತ ಗೈರು 
ಕಿಕ್ರ.ಸ೦. ಠಿ | ೨ ಸೇವೆಗೆ ಸೇರಿದ ದಿನಾಂಕ 
ನಿರ್ವಹಿಸುತ್ತಿದ್ದ ಸ್ಥಳ ಹಾಜರಿಯಾದ ದಿನಾಂಕ 
1 ಡಾ| ನಂಜಪ್ಪ ಪ್ರಾ.ಆ.ಕೇಂದ್ರ, ಹಿರೇನಲ್ಲೂರು, ಕಡೂರು 
ಕ pi 30-01-2009 19-06-2009 
ತಾಲ್ತೂಕು, ಚಿಕ್ಕಮಗಳೂರು ಜಿಲ್ಲೆ 
2 ಡಾ||! ಭವ್ನ ಎಸ್‌. ಓ. ಎಲ್‌.ಸಿ.ಡಿ.ಆರ್‌. ವೈದ್ಯಾಧಿಕಾರಿ, 
ಠಿ ಠಿ 05/02/2009 01/06/2009 
ಜಿಲ್ಲಾ ಆಕುಕ ಅಧಿಕಾರಿ ಕಛೇರಿ, ಚಿಕ್ಕಮಗಳೂರು 
ಡಿ ಡಾ|. ಸಿದ್ದಲಿಂಗಯ್ಯ ಪ್ರಾಆಕೇಂದ್ರ, ಶಿರವಾಸೆ, 
ಧಿ ಅ 02/02/2009 26/05/2009 
ಚಿಕ್ಕಮಗಳೂರು ತಾಲ್ತೂಕು/ಜಿಲ್ಲೆ 
4 ಡಾ|! ಮಹಮ್ಮದ್‌ ಅತಾವುಲ್ಲಾ ಪ್ರಾ.ಆ.ಕೇಂದ್ರ, ಹಿರೇಬೈಲು, 
ಆ ನ್‌ 09/02/2009 14/06/2009 
ಮೂಡಿಗೆರೆ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ 
5 ಡಾ|| ಸಲ್ಮಾ ಶಾಜಿಯಾ ಎಲ್‌.ಸಿ.ಡಿ.ಆರ್‌. ವೈದ್ಯಾಧಿಕಾರಿ, 
೬ ಠಿ 02/02/2009 01/06/2009 
ಜಿಲ್ಲಾ ಆಕುಕ ಅಧಿಕಾರಿ ಕಛೇರಿ, ಚಿಕ್ಕಮಗಳೂರು 





ಆದ್ದರಿಂದ, ಮೇಲ್ಕಂಡ ವೈದ್ಯಾಧಿಕಾರಿಗಳು ಖಾಯಂ ಪೂರ್ವ ಸೇವಾವಧಿಯಲ್ಲಿ ಕರ್ತವ್ಯಕ್ಕೆ ಅನಧಿಕೃತ ಗೈರುಹಾಜರಾಗಿರುವ ಬಗ್ಗೆ ಮುಂದಿನ 
ಕ್ರಮ ಕೈಗೊಳ್ಳುವಂತೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಆಯುಕ್ತರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕ೦ಡ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 277 ಹೆಚ್‌ಎಸ್‌ಹೆಚ್‌ 2011 ಬೆಂಗಳೂರು, ದಿನಾಂಕ: 05/01/2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡ ವೈದ್ಯಾಧಿಕಾರಿಗಳು ಖಾಯಂಪೂರ್ವ ಸೇವಾವಧಿಯಲ್ಲಿ ಕರ್ತವ್ಯಕ್ಕೆ 
ಅನಧಿಕೃತ ಗೈರುಹಾಜರಿಯಾಗಿರುವುದರಿಂದ ಇವರು ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ ಸೂಕ್ತವಲ್ಲವೆಂದು ಪರಿಗಣಿಸಿ, ಕರ್ನಾಟಕ ನಾಗರೀಕ 
ಸೇವಾ (ಖಾಯಂಪೂರ್ವ) ನಿಯಮಗಳು 1977ರ ನಿಯಮ 6(1/(2) ರಡಿಯಲ್ಲಿ ಅವರುಗಳ ಹೆಸರಿನ ಮುಂದೆ ತೋರಿಸಿರುವ ದಿನಾಂಕದಿಂದ ಜಾರಿಗೆ 


ಬರುವಂತೆ ಸರ್ಕಾರಿ ಸೇವೆಯಿ೦ದ ವಿಮೋಚನೆಗೊಳಿಸಿದೆ. 



































ಕ್ರ 

ಹ ವೈದ್ಯಾಧಿಕಾರಿಗಳ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿದ್ದ ಸ್ಥಳ ಸೇವೆಯಿಂದ ವಿಮೋಚನೆಗೊಳಿಸಿದ ದಿನಾಂಕ 

ಗು 
ಡಾ|| ನಂಜಪ್ಪ ಪ್ರಾ.ಆ.ಕೇಂದ್ರ, ಹಿರೇನಲ್ಲೂರು, ಕಡೂರು ತಾಲ್ಲೂಕು, 

1 ಲು ಗ ಗ 19/06/2009 
ಚಿಕ್ಕಮಗಳೂರು ಜಿಲ್ಲೆ 
ಡಾ|! ಭವ್ಯ ಎಸ್‌. ಓ. ಎಲ್‌.ಸಿ.ಡಿ.ಆರ್‌. ವೈದ್ಯಾಧಿಕಾರಿ, ಜಿಲ್ಲಾ ಆಕುಕ 

2 ಠಿ ಠಿ ಣಃ 01/06/2009 
ಅಧಿಕಾರಿ ಕಛೇರಿ, ಚಿಕ್ಕಮಗಳೂರು 
ಡಾ|. ಸಿದ್ದಲಿಂಗಯ್ಯ ಪ್ರಾ.ಆ.ಕೇಂದ್ರ ಶಿರವಾಸೆ, ಚಿಕ್ಕಮಗಳೂರು 

3 6 ಫಿ ks 26/05/2009 
ತಾಲ್ಲೂಕು/ಜಿಲ್ಲೆ 
ಡಾ|! ಮಹಮ್ಮದ್‌ ಅತಾವುಲ್ಲಾ ಪ್ರಾ.ಆ.ಕೇಂದ್ರ, ಹಿರೇಬೈಲು, ಮೂಡಿಗೆರೆ 

4 ೬ ನ 14/06/2009 
ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ 
ಡಾ|| ಸಲ್ಮಾ ಶಾಜಿಯಾ ಎಲ್‌.ಸಿ.ಡಿ.ಆರ್‌. ವೈದ್ಯಾಧಿಕಾರಿ, ಜಿಲ್ಲಾ ಆಕುಕ 

5 ಆ ಠಿ ಈ 01/06/2009 
ಅಧಿಕಾರಿ ಕಛೇರಿ, ಚಿಕ್ಕಮಗಳೂರು 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚಿಕ್ಕೇಗೌಡ 
ಪಿ.ಆರ್‌. 397 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ಸೇವೆಗಳು) 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : 2010-1ನಲ್ಲಿ ಸಾಲಿಗೆ ೧10೯.೨0೦/। ರಡಿ ಅನುಮೋದನೆಗೊಂಡಿರುವ ಕಾಮಗಾರಿಗಳ ಅಂದಾಜು ಪಟ್ಟಿಗಳಿಗೆ 
ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ದಿನಾಂಕ: 28.12.2011ರ ನಬಾರ್ಡ್‌ ಸಂಸ್ಥೆಯ ಪತ್ರಸಂಖ್ಯೆ: NB/SPD/1937/RIDF-XVIl (Karnataka RO) 
121 PSC/2011-12. 


2011-12 ನೇ ಸಾಲಿನಲ್ಲಿ ಆರ್‌.ಐ.ಡಿ.ಎಫ್‌.- XVI! ರಡಿಯಲ್ಲಿ, ನಬಾರ್ಡ್‌ನಿಂದ ಸಾಲ ಪಡೆಯಲು ಹಾಗೂ ಯೋಜನೆಗಳನ್ನು ಪರಿಗಣಿಸಲು 
ರಚಿಸಲಾಗಿರುವ ಸಚಿವ ಸಂಪುಟ ಉಪಸಮಿತಿಯಿಂದ ಅನುಮೋದನೆ ಪಡೆದು ಸಣ್ಣ ನೀರಾವರಿ ಇಲಾಖೆಗೆ ನೀಡಲಾದ ರೂ. 120.00 ಕೋಟಿ 
Sectoral Allocation ಮೊತ್ತಕ್ಕೆ ಎದುರಾಗಿ ಸಣ್ಣ ನೀರಾವರಿ ಕಾಮಗಾರಿಗಳಿಗೆ, ಸಾಲ ಮಂಜೂರಾತಿ ನೀಡುವಂತೆ, ಅನುಮೋದಿತ ಕಾಮಗಾರಿಗಳ 
ಪಟ್ಟಿಯನ್ನು ಆರ್ಥಿಕ ಇಲಾಖೆಯಿಂದ ನಬಾರ್ಡ್‌ ಸಂಸ್ಥೆಗೆ ಕಳುಹಿಸಲಾಗಿದೆ. 

ಅದರಂತೆ ಈ ಕಾಮಗಾರಿಗಳ ವಿವರವಾದ ಅಂದಾಜು ಪಟ್ಟಿಗಳನ್ನು ತಯಾರಿಸಿ ಆರ್‌.ಐ.ಡಿ.ಎಫ್‌-X೪॥ ರಡಿ ಸಾಲ ಸೌಲಭ್ಯ 
ಮಂಜೂರಾತಿಗಾಗಿ ಪ್ರಸ್ತಾವನೆಯನ್ನು ನಬಾರ್ಡ್‌ ಸಂಸ್ಥೆಗೆ ಹಂತ ಹಂತವಾಗಿ ಕಳುಹಿಸಲಾಗುತ್ತಿದೆ. ಈ ಪೈಕಿ ನಬಾರ್ಡ್‌ ಸಂಸ್ಥೆಯು ಮೇಲೆ (1) ರಲ್ಲಿ 


೭೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಓದಲಾದ ಪತ್ರದಲ್ಲಿ ಆರ್‌.ಐ.ಡಿ.ಎಫ್‌-17 ರ ಅಡಿಯಲ್ಲಿ ಒಟ್ಟು ರೂ. 4172.82 ಲಕ್ಷ ಅಂದಾಜು ಮೊತ್ತದ 178 ಕಾಮಗಾರಿಗಳ ಅಂದಾಜುಗಳಿಗೆ ಒಟ್ಟು 
ರೂ. 3964.18 ಲಕ್ಷ ಸಾಲ ಸೌಲಭ್ಯವನ್ನು ಮಂಜೂರು ಮಾಡಿದೆ. 

ಈ ಕಾಮಗಾರಿಗಳ ಅಂದಾಜುಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲು ಪರಿಗಣಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 03 ನಯೋಕಾ 2011, ಬೆಂಗಳೂರು, ದಿನಾಂಕ: 18ನೇ ಜನವರಿ 2012. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2011-12ನೇ ಸಾಲಿಗೆ ನಬಾರ್ಡ್‌ನ ಆರ್‌.ಐ.ಡಿ.ಎಫ್‌.- X೪॥ ರಡಿ ಅನುಬಂಧ(1) 
ರಲ್ಲಿರುವ ಒಟ್ಟು ರೂ. 3964.18ಲಕ್ಷ ಸಾಲ ಮಂಜೂರಾತಿ ದೊರಕಿರುವ ರೂ. 4172.82 ಲಕ್ಷ (ನಲವತ್ತೊಂದು ಕೋಟಿ ಎಪ್ಪತ್ತೆರಡು ಲಕ್ಷ ಎಂಬತ್ತೆರಡು 
ಸಾವಿರ ರೂಪಾಯಿಗಳು ಮಾತ್ರ) ಅಂದಾಜು ಮೊತ್ತದ 178 ಕಾಮಗಾರಿಗಳ ಅಂದಾಜುಗಳಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಸರ್ಕಾರವು 
ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 

1) ತಾಂತ್ರಿಕ ಮಂಜೂರಾತಿಯನ್ನು ಸೂಕ್ತವಾದ ಲೆಕ್ಕಶೀರ್ಷಿಕೆ ಪ ಲೆಕ್ಕಶೀರ್ಷಿಕೆಯಡಿ ನೀಡುವುದು. ಕಾಮಗಾರಿಯ ವೆಚ್ಚವು ಯಾವುದೇ 
ಕಾರಣಕ್ಕೂ ಅನುಮೋದಿಸಿದ ಟೆಂಡರ್‌ ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 

2) ಒಂದು ವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದ್ದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿ೦ದ ಅನುಮೋದನೆ ಪಡೆದು 
ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 

3) ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು ಮೊತ್ತ 
ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪ್ರಸ್ತಾವನೆಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ ಕಾಮಗಾರಿಯನ್ನು ಪ್ರಾರಂಭಿಸುವುದು. 

4) ಕಾಮಗಾರಿಯ ಅಂದಾಜು ಪಟ್ಟಿಗೆ ಸಂಬಂಧಿಸಿದಂತೆ ಸಣ್ಣ ನೀರಾವರಿ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿ ಅಥವಾ ಮುಖ್ಯ 
ಇಂಜಿನಿಯರ್‌ಗಳ ನೇತೃತ್ವದಲ್ಲಿ ಇರುವ ತಾಂತ್ರಿಕ ಸಮಿತಿಯ ತೀರುವಳಿಯನ್ನು ನಿಯಮಾನುಸಾರ ಪಡೆಯುವುದು. 

5) ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್‌ ಕರೆದು ತೆಗೆದುಕೊಳ್ಳತಕ್ಕದ್ದು. 

6) ಕಾಮಗಾರಿಗೆ ಅಗತ್ಯವಿರುವ ಜಮೀನಿನ ಸ್ವಾಧೀನಕ್ಕಾಗಿ ನಿಯಮಾನುಸಾರ ತಕ್ಷಣ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭಿಸಲು ಕ್ರಮ 
ಕೈಗೊಳ್ಳತಕ್ಕದ್ದು. 

7) ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪಿ.ಸಿ.ಆರ್‌ ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕೃತ ಅಂದಾಜು 
ತಯಾರಿಸಿ ಟಿ.ಎ.ಸಿ ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು. 

8) ಇ.ಐ.ಆರ್‌.ಎಲ್‌/ವರ್ಕ್‌ಸ್ಲಿಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 

9) ಕಾವೇರಿ ಕೊಳ್ಳದಲ್ಲಿ ಬರುವ ಯೋಜನೆಗಳ ಅನುಷ್ಠಾನವು ಕಾವೇರಿ ನ್ಯಾಯಾಧಿಕರಣದ ಆದೇಶಗಳಿಗೆ ವ್ಯತಿರಿಕ್ತವಾಗಬಾರದು. 

10) ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 

11) ನೇರ ಅಚ್ಚುಕಟ್ಟು ಹೊಂದಿರುವ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ 
ಸಂಘಕ್ಕೆ ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲ ಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ) 























Schedule | 
Financial Details and Phasing of MI projects - RIDF XVIl- (WRD-MI) 
State : Karnataka (Rs. Lakh) 
Upd ದ Cost of Se 
Irrign. poale Xp: 0St Of palance RIDF XVI Loan $ Govt 
RO 5 |? ಕ ೫ d Upto 1176001 =... 
Code No ame of the Project District Taluk Potetial Proiect | 31.031 bls Eligible Contn. 
CCA(ha) | ಜ|! cost 5615171813: 
Cost 1 items Total 
13 14 
Improvement to 
Feeder Channel to 
117011 |1 Halugondanahalli Tumkur Tumkur 30.0 30.00 0.00 0.00 | 30.00 | 14.25 | 14.25 | 28.50 | 1.50 
Tank in Urdigere 
Hobli 
Construction of 
pecolation Tank 
117012 |2 ಚ Tumkur | Tumkur | 50.00 | 90.00 | 0.00 | 0.00 | 90.00 | 42.75 | 4275 | 85.50 | 450 
village in Urdigere 
Hobli 
Construction of 
Hard Path to 
117013 |3 Feeder Channel to | Tumkur Tumkur 12.00 10.00 0.00 0.00 | 10.00 | 4.75 4.75 9.50 0.50 
Gulur Amanikere 
Tabk 
117023 |4 | Construction of Tumkur | K°FATASE | 25,00 | 30.00 | 0.00 | 000 | 30.00 | 1425 | 1425 | 28.50 | 1.50 


Pickup near Sy no. RE 















































ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ 


೭೨೭ 








217 of 
Bukkapattana 
village 





117024 


Construction of 
Check dam across 
Halla near 
Bodathimmanahalli 
village 


Tumkur 


Gubbi 


15.00 


20.00 


0.00 


0.00 


20.00 


9.49 


9.49 


18.98 


1.02 





117027 


Construction of 
Bridge near 
Doddihatti 
Kandikere Hobli C 
N Halli 


Tumkur 


C.N halli 


20.00 


20.00 


0.00 


0.00 


20.00 


9.49 


9.49 


18.98 


1.02 





117032 


Construction of 
Check dam near 
Chatrakodihalli 


Kolar 


Kolar 


30.00 


30.00 


0.00 


0.00 


30.00 


14.25 


14.25 


28.50 


1.50 





117036 


Construction of 
Check dam near 
Gorlachinnepalli 


Kolar 


Bangarpte 


28.00 


30.00 


0.00 


0.00 


30.00 


14.25 


14.25 


28.50 


1.50 





117037 


Construction of 
Check dam near 
Bommandlahally 


Kolar 


Bangarpet 


27.00 


30.00 


0.00 


0.00 


30.00 


14.25 


14.25 


28.50 


1.50 





117038 


Construction of 
Check dam across 
Feeder Channel af 
Koppa doddakere 


Kolar 


Bangarpet 


30.00 


40.00 


0.00 


0.00 


40.00 


19.00 


19.00 


38.00 


2.00 





117040 


Construction of 
Guide walls for 
draft channel of 
Malur Doddakere 


Kolar 


Malur 


35.00 


20.00 


0.00 


0.00 


20.00 


9.50 


9.50 


19.00 


1.00 





117041 


Construction of 

Check dam across 
Markendaya halla 
near Toralakki (V) 


Kolar 


Malur 


18.00 


30.00 


0.00 


0.00 


30.00 


14.25 


14.25 


28.50 


1.50 





117042 


Construction of 
Check dam near 
Sinigenahalli 


Kolar 


Mulbagal 


20.00 


20.00 


0.00 


0.00 


20.00 


9.50 


9.50 


19.00 


1.00 





117045 


Construction of 
Check dam near 
Bikkanahalli 


Kolar 


Maulbagal 


8.00 


10.00 


0.00 


0.00 


10.00 


4.75 


4.75 


9.50 


0.50 





117048 


Construction of 
Check dam near 
Kogileru 


Kolar 


Mulbagal 


12.00 


20.00 


0.00 


0.00 


20.00 


9.50 


9.50 


19.00 


1.00 





117055 


Construction of 
Pickup near 
Siddapur 


Chikba 
llapur 


Sidlagha 
tta 


8.00 


5.00 


0.00 


0.00 


5.00 


2.38 


2.38 


4.75 


0.25 





117056 


Construction of 
Pickup across 
halla near Dodda 
Dasenahally 


Chikbal 
lapura 


Sidlagha 
tta 


5.86 


10.00 


0.00 


0.00 


10.00 


4.75 


4.75 


9.50 


0.50 





117057 


Construction of 
Pick up across 
Feeder Channel to 
Beedahally 
Nayanakere near 
Adinarayanappa 
Land in Chilaka 
lanerpu Hobli 


Chikbal 
lapura 


Chinta 
mani 


8.10 


10.00 


0.00 


0.00 


10.00 


4.75 


4.75 


9.50 


0.50 





117060 


Construction of 
Pick up across 
halla from 
Gearhally in 
Mustoor Tank 


Chikbal 
lapura 


Chikba 
llapur 


20.25 


15.00 


0.00 


0.00 


15.00 


7.13 


7.13 


14.25 


0.75 





117062 


20 


Construction of 
Check dam across 
Garani Halla near 
Thimmanahalli 


Chitrad 
urga 


Molaka 
Imur 


45.0 


51.00 


0.00 


0.00 


51.00 


24.23 


24.23 


48.45 


2.55 








117063 





21 





Construction of 
Check Dam across 
Jinigi Halla near 
Paramashivappa s 
farm of Nandipura 
village 





Chitrad 
urga 





Chitra 
durga 





12.00 





20.00 





0.00 





0.00 





20.00 





9.50 





9.50 





19.00 





1.00 








೭೨೮ 


ಕರ್ನಾಟಕ ರಾಜ್ಯಪತ್ರ, 


ಗುರುವಾರ, ಮಾರ್ಚ್‌ ೧೫, ೨೦೧೨ 


ಭಾಗ-೧ 








117064 


22 


Construction of 
Check Dam across 
Govt 
(Mattadarkatte) 
halla near 
Mahanthesh farm 
of Kennedalu 
village 


Chitrad 
urga 


Chitra 
durga 


12.00 


20.00 


0.00 


0.00 


20.00 


9.50 


9.50 


19.00 


1.00 





117065 


23 


Construction of 
Check dam 
across govt halla 
near Chikkapura 
gollarahatti village 


Chitrad 
urga 


Chitra 
durga 


10.00 


10.00 


0.00 


0.00 


10.00 


4.75 


4.75 


9.50 


0.50 





117067 


24 


Construction of 
Check dam across 
halla near 
Budurukunte 
Village 


Chitrad 
urga 


Hiriyur 


5.00 


3.50 


0.00 


0.00 


3.50 


1.67 


1.67 


3.33 


0.17 





117068 


25 


Construction of 
Check dam across 
halla near 
Hindasakatte 
Aajjanthahatti 
village 


Chitrad 
urga 


Hiriyur 


5.00 


3.50 


0.00 


0.00 


3.50 


1.67 


1.67 


3.33 


0.17 





117069 


26 


Construction of 
Check dam across 
halla near 
Javagondanahally 


Chitrad 
urga 


Hiriyur 


5.00 


3.50 


0.00 


0.00 


3.50 


1.67 


1.67 


3.33 


0.17 





117070 


27 


Construction of 
Check dam across 
halla near 
Dindavara village 


Chitrad 
urga 


Hiriyur 


5.00 


3.50 


0.00 


0.00 


3.50 


1.67 


1.67 


3.33 


0.17 





117071 


28 


Construction of 
Check dam across 
halla near 
Bidarakere village 


Chitrad 
urga 


Hiriyur 


5.00 


3.50 


0.00 


0.00 


3.50 


1.67 


1.67 


3.33 


0.17 





117072 


29 


Construction of 
Check dam across 
halla near Chikka 
Siddavanahally 
village 


Chitrad 
urga 


Hiriyur 


5.00 


3.50 


0.00 


0.00 


3.50 


1.67 


1.67 


3.33 


0.17 





117073 


30 


Construction of 
Check dam across 
halla near Uduvalli 
village 


Chitrad 
urga 


Hiriyur 


5.00 


3.50 


0.00 


0.00 


3.50 


1.67 


1.67 


3.33 


0.17 





117074 


31 


Construction of 
Check dam across 
halla near KR 
Hally 


Chitrad 
urga 


Hiriyur 


5.00 


3.50 


0.00 


0.00 


3.50 


1.67 


1.67 


3.33 


0.17 





117075 


32 


Construction of 
Check dam across 
halla near 
Kurubarahally 
village 


Chitrad 
urga 


Hiriyur 


5.00 


3.50 


0.00 


0.00 


3.00 


1.43 


1.43 


2.85 


0.15 





117076 


33 


Construction of 
Check dam across 
halla near 
Chigalikatte village 


Chitrad 
urga 


Hiriyur 


5.00 


3.50 


0.00 


0.00 


3.00 


1.43 


1.43 


2.85 


0.15 





117077 


34 


Construction of 
Check dam across 
halla near 
gudanooranahally 
village 


Chitrad 
urga 


Hiriyur 


5.00 


3.50 


0.00 


0.00 


3.00 


1.43 


1.43 


2.85 


0.15 





117078 


35 


Construction of 
Check dam across 
halla near 
Hosayalanadu 
village 


Chitrad 
urga 


Hiriyur 


5.00 


3.50 


0.00 


0.00 


3.00 


1.43 


1.43 


2.85 


0.15 








117081 





36 





Construction of 
Check dam (cum 
Cause way) for 
halla near 
Burudekatte 





Chitrad 
urga 





Hosadurga 





20.00 





20.00 





0.00 





0.00 





20.00 





9.50 





9.50 


19.00 








1.00 








ಭಾಗ-೧ 



























































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೨೯ 
117085 137 lc pl Holalkere | 15.00 | 26.00 | 0.00 |0.00|26.00 | 12.35 | 12.35 | 2470 | 1.30 
Construction of 
117088 138 ei pi Jagalur | 1218 | 1600 | 0.00 [0.00 | 1600 | 760 | 7.60 | 1520 | 0.80 
Huchangipura 
Construction of Daan 
117089 |39 | Check dam near Jagalur | 2200 | 3300 | 0.00 | 0.00 | 33.00 | 15.68 | 15.68 | 31.35 | 1.65 
Kamanadalagundi ಆ 
Construction of 
117090 |40 | Check dam near | Pavan | Harapana | (00 | 1500 | 0.00 |0.00 | 150 | 713 | 713 | 1425 | 0.75 
Yaraballi gere 116 
Construction of ಗಳಗ Harapana 
117092 |41 | Check dam across 15.00 | 18.00 | 0.00 | 0.00 | 18.00 | 8.55 | 855 | 17.10 | 0.90 
halla near Kodihalli | 9519 Hal 
Construction of 
117093 |42 | Check dam across | Pavan | Harapana | 1600 | 2200 | 0.00 |0.00| 2200 | 10.45 | 10.45 | 20.90 | 1.10 
halla near Kodihai | 3519 Fall 
Construction of DAE 
117099 |43 | Check dam near Davangere | 18.00 | 10.50 | 0.00 | 0.00 | 10.00 | 475 | 475 | 950 | 0.50 
Bethuru village ತ 
Construction of 
117100 |44 | Checkdam near B | 0೫/87 | pgygngere | 2800 | 1950 | 000 [0.00 | 19.50 | 927 | 927 | 18.53 | 0.97 
Kalpanahally gere 
village 
Protective work to 
117101 (45 0% pa Davangere | 20.00 | 20.00 | 0.00 | 0.00 | 20.00 | 950 | 950 | 19.00 | 1.00 
Kakkaragolla 
Construction of Daan 
117102 |46 | Check dam across Davangere | 28.00 30.50 0.00 0.00 | 30.50 | 14.49 | 14.49 | 28.98 | 1.52 
halla Kakkaragola ge" 
Construction of 
Check dam ಸಕಸ 
117103 |47 | across halla in Sy Davangere | 24.00 | 16.00 | 0.00 |0.00|16.00| 7.60 | 7.60 | 15.20 | 0.80 
ನ 0919 
No. 37 of Kaidal 
village 
Construction of 
117104 148 | 07904 dam across | 08087 | Pgygngere | 10.00 | 1600 | 000 [000/1600 | 760 | 760 | 1520 | 0.80 
halla near Bisaleri gere 
village 
Construction of 
117105 |49 | 07904 dam across | 08087 | Pgygngere | 2800 | 1600 | 000 | 000 | 16.00 | 760 | 760 | 1520 | 0.80 
halla Karlahalla gere 
near hadadi village 
Construction of 
causeway CUM 
check dam across Dain 
117106 |50 | Hireekatte halla in Davangere 32.00 23.00 0.00 0.00 | 23.00 | 10.93 | 10.93 | 15.20 | 1.15 
Sy No 642/2 of 999 
Ganganakatte 
village 
Construction of 
117119 |51 | Check dam across | 08087 | Cpgnnagi | 2500 | 2700 | 0.00 | 000 | 27.00 | 1283 | 1283 | 2185 | 1.35 
halla near Rajanna gere 
in Channagiri town 
Construction of 
Revitment and 
improvement to van 
117121 |52 | S/Rto Feeder Channagiri | 25.00 15.00 0.00 | 0.00 | 15.00 | 7.13 | 713 | 25.65 | 0.75 
Canal of ಆ 
Mavinakatte - 
Veeranna tank 
Construction of 
Check dam across Davai 
117123 |53 | Vaddarakatte halla Honnali 50.00 90.00 0.00 | 0.00 | 90.00 | 42.75 | 4275 | 1425 | 450 
near Doderi gee 
village 















































೭೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ 


ಭಾಗ-೧ 








117127 


54 


Construction of 
Flood Protection 
wall to 
Rangolihalla near 
Palakshappa land 
(sy no. 17) of 
Vaderapura village 


Shimo 
ga 


Bhadra 
vathi 


20.00 


20.00 


0.00 


0.00 


20.00 


9.50 


9.50 


85.50 


1.00 





117130 


55 


Construction of 
Pick up across 
across halla near 
lands of Sri 
laxmana & 
Narasappa of 
Malenahalli village 


Shimo 
ga 


Bhadra 
vathi 


13.00 


25.00 


0.00 


0.00 


25.00 


11.88 


11.88 


19.00 


1.25 





117131 


56 


Construction of 
Pick up across 
Rangayyanahalla 
near Farm Land of 
Sri Rangappa Sy 
No. 13 of 
Hathighatta village 


Shimo 
ga 


Bhadra 
vathi 


14.48 


25.00 


0.00 


0.00 


25.00 


11.88 


11.88 


23.75 


1.25 





117140 


57 


Construction of 
Barrage across 
kanchihalla nala 
Bridge at Dyavasa 
village 


Hasan 


Soraba 


40.00 


40.00 


0.00 


0.00 


40.00 


19.00 


19.00 


38.00 


2.00 





117145 


58 


Improvements in 
Halmudi Tank 


Hasan 


Belur 


65.20 


30.00 


0.00 


0.00 


30.00 


14.25 


14.25 


28.50 


1.50 





117146 


59 


Improvements in 
Bellotte Tank 


Hasan 


Belur 


20.60 


15.00 


0.00 


0.00 


15.00 


7.13 


7.13 


14.25 


0.75 





117147 


60 


Improvements in 
Narayanapura 
Tank 


Hasan 


Belur 


39.70 


27.00 


0.00 


0.00 


27.00 


12.83 


12.83 


25.65 


1.35 





117148 


61 


Improvements in 
Aggadalu Tank 


Hasan 


Belur 


24.00 


15.00 


0.00 


0.00 


15.00 


7.13 


7.13 


14.25 


0.75 





117149 


62 


Improvements to 
Echalabeedu 
Pickup canal 


Hasan 


Sakaleshp 
ura 


25.00 


25.00 


0.00 


0.00 


25.00 


11.88 


11.88 


23.75 


1.25 





117150 


63 


Improvements to 
Doddasattigala 
pickup canal 


Hasan 


Sakaleshp 
ura 


60.00 


25.00 


0.00 


0.00 


25.00 


11.88 


11.88 


23.75 


1.25 





117155 


64 


Improvements to 
Mosale Doddakere 


Hasan 


Hasan 


14.00 


20.00 


0.00 


0.00 


20.00 


9.50 


9.50 


19.00 


1.00 





117165 


65 


Improvements to 
Beekanahalli 
Chikkakere Tank 


Chikmagal 
ur 


Chikmagal 
ur 


16.00 


30.00 


0.00 


0.00 


30.00 


14.25 


14.25 


28.50 


1.50 





117166 


66 


Improvements to 
Hampapura 
Karklkere Tank 


Chikmagal 
ur 


Chikmagal 
ur 


26.00 


30.00 


0.00 


0.00 


30.00 


14.25 


14.25 


28.50 


1.50 





117167 


67 


Improvements to 
Mattavara Tank 


Chikmagal 
ur 


Chikmagal 
ur 


18.00 


30.00 


0.00 


0.00 


30.00 


14.25 


14.25 


28.50 


1.50 





117172 


68 


Providing of Flood 
protection work to 
river near 
Kaipunjalu Burrial 
Ground of Kaupu 
Padu village 


Udupi 


Udupi 


15.00 


10.00 


0.00 


0.00 


10.00 


4.75 


4.75 


9.50 


0.50 





117173 


69 


Improverments to 
Thodu near 
Koraga Mastara’s 
House in Kalathur 
village 


Udupi 


Udupi 


15.00 


10.00 


0.00 


0.00 


10.00 


4.75 


4.75 


9.50 


0.50 








117174 





70 





Improvements to 
near Chandi 
garden Bada 
village Panchayath 


Udupi 








Udupi 





15.00 





10.00 





0.00 





0.00 





10.00 





4.75 





4.75 


9.50 








0.50 








ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ 


೭೩೧ 








117175 


71 


Improverments to 
Thodu near 
Suresh Devadiga’s 
House Thenka 
Yermat village 


Udupi 


Udupi 


15.00 


10.00 


0.00 


0.00 


10.00 


4.75 


4.75 


9.50 


0.50 





117176 


72 


Providing of Flood 
protection work to 
river near 
Avaralumattu 
vented Dam in 
Padubidri 
Panchayath 


Udupi 


Udupi 


15.00 


10.00 


0.00 


0.00 


10.00 


4.75 


4.75 


9.50 


0.50 





117177 


73 


Providing of Flood 
protection work to 
river near 
Bairaguthu land of 
Kaup village 


Udupi 


Udupi 


15.00 


10.00 


0.00 


0.00 


10.00 


4.75 


4.75 


9.50 


0.50 





117178 


74 


Improvements to 
thodu near Suresh 
Salian’s House 
thenka Yermal 
village 


Udupi 


Udupi 


8.00 


5.00 


0.00 


0.00 


5.00 


2.38 


2.37 


4.75 


0.25 





117179 


75 


Improvements to 
Thodu near 
Laxminin Shedthi 
House of Mulur 
Tavare pond of 
Kaup village. 


Udupi 


Udupi 


8.00 


5.00 


0.00 


0.00 


5.00 


2.38 


2.37 


4.75 


0.25 





117180 


76 


Improvements to 
Mallakka thodu in 
Thenka village 


Udupi 


Udupi 


8.00 


5.00 


0.00 


0.00 


5.00 


2.38 


2.37 


4.75 


0.25 





117181 


77 


Improvements to 
Thodu near Kitta 
Naika House of 
Bellampalli village 


Udupi 


Udupi 


8.00 


5.00 


0.00 


0.00 


5.00 


2.38 


2.37 


4.75 


0.25 





117182 


78 


Providing flood 
Protection work to 
river near 
Kaipunjalu Bridge 
of kaupu Padu 
village 


Udupi 


Udupi 


15.00 


10.00 


0.00 


0.00 


10.00 


4.75 


4.75 


9.50 


0.50 





117183 


79 


Improvements 
Thodu near 
vasantha shetty 
house of Bada 
Yermalu village 


Udupi 


Udupi 


8.00 


5.00 


0.00 


0.00 


5.00 


2.38 


2.37 


4.75 


0.25 





117184 


80 


Providing flood 
Protection work 
near Avaralumattu 
School in 
Padubidri 
Panchayath 


Udupi 


Udupi 


8.00 


5.00 


0.00 


0.00 


5.00 


2.38 


2.37 


4.75 


0.25 





117185 


81 


Providing flood 
Protection work 
near Garadi of 
Belapu village 


Udupi 


Udupi 


15.00 


10.00 


0.00 


0.00 


10.00 


4.75 


4.75 


9.50 


0.50 





117186 


82 


Providing Flood 
Protection near 
Padu thottam 
Kamala Shiyan’s 
(Nalini Kotian) 
House of Bada 
Gram Panchayath 


Udupi 


Udupi 


15.00 


10.00 


0.00 


0.00 


10.00 


4.75 


4.75 


9.50 


0.50 





117187 


83 


Improvements to 
Thodu near muddu 
Sanil’s House 
Bada Yermal 
village 


Udupi 


Udupi 


15.00 


10.00 


0.00 


0.00 


10.00 


4.75 


4.75 


9.50 


0.50 








117188 





84 





Improvements to 
thodu near 
Honnayya Achary 
house of 
Bellampalli village 





Udupi 





Udupi 





8.00 





5.00 





0.00 





0.00 





5.00 





2.38 





2.37 





4.75 





0.25 








೭೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 








Providing Flood 
Protection work to 
river at 
Chandrahasa 
House of 
Subbayya thota 
colony of Kaup 
Padu Village 


117189 |85 Udupi Udupi 15.00 10.00 0.00 0.00 | 10.00 | 4.75 | 4.75 | 9.50 0.50 





Improvements to 
Thodu near 

117190 |86 | vamayya Shetty Udupi Udupi 8.00 5.00 0.00 0.00 | 5.00 2.38 2.37 4.75 0.25 
House Thenka 
Yermal village 





Improvements to 
Thodu near 
117191 |87 | Appanna Bhatra | Udupi Udupi 8.00 5.00 0.00 0.00 | 5.00 2.38 2.37 4.75 0.25 
House of Bada 
Yermalu village 





Providing of Flood 
protection work to 
Gopal 
ಚ ಕಾ EE Udupi Udupi 800 | 500 | 000 [000| 500 | 238 | 237 | 475 | 0.25 
Poojary House in 
Subbayya Thota of 


Kaup village 





Providing Flood 
Protection work to 
Light House river R ಲ 
117193 |89 Udupi Udupi 15.00 10.00 0.00 0.00 | 10.00 | 4.75 4.75 9.50 0.50 
near Subbayya 
Thoda Kaup 


village 





Construction of 
Protection to Right 
bank of Thodu R ಸ 
117194 |90 ಕ Udupi Udupi 8.00 5.00 0.00 0.00 | 5.00 2.38 2.37 4.75 0.25 
near Chandi Thota 
of bada Grama 


Panchayath 





Improvements to 

Thodu near gulabi | ಸ 
117195 |91 Udupi Udupi 8.00 5.00 0.00 0.00 | 5.00 | 238 | 237 | 4.75 0.25 
Sneathi’s House in 


Bellampalli village 





Improvements to 
Thodu near ಕ 
117196 |92 Udupi Udupi 8.00 5.00 0.00 0.00 | 5.00 2.38 2.37 | 4.75 0.25 
Devasya Ballu of 


Athradi village 





Flood Protection 
work near 
Pasukudru Peradu R | 
117197 |93 Udupi Udupi 8.00 5.00 0.00 0.00 | 5.00 2.38 2.37 4.75 0.25 
D Souze’s House 
in Peramapalli 


village 





Thodu work in 
117198 |94 Udupi Udupi 15.00 5.00 0.00 0.00 | 10.00 | 4.75 4.75 9.50 0.50 
Kokkarne Biyali 








Improvements to 
117199 |95 | Thodu near Udupi Udupi 15.00 10.00 0.00 0.00 | 10.00 | 4.75 4.75 9.50 0.50 
Cherkadi Kanaru 















































ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ 


೭೩೩ 








117200 


96 


Flood Protection 
work to pasukudru 
Lawrence D 
Souze’s House in 
Perampali village 


Udupi 


Udupi 


8.00 


10.00 


0.00 


0.00 


5.00 


2.38 


2.37 


4.75 


0.25 





117201 


97 


Construction of 
Flood protection 
work to Right bank 
of River near 
Nerror Hangining 
Bridge in Heroor 
village 


Udupi 


Udupi 


8.00 


5.00 


0.00 


0.00 


5.00 


2.38 


2.37 


4.75 


0.25 





117202 


98 


Flood Protection 
work near Baikadi 
vented Dam 


Udupi 


Udupi 


15.00 


5.00 


0.00 


0.00 


10.00 


4.75 


4.75 


9.50 


0.50 





117203 


99 


Desilting of Thodu 
from Matpadi to 
samil Bridge 


Udupi 


Udupi 


8.00 


10.00 


0.00 


0.00 


5.00 


2.38 


2.37 


4.75 


0.25 





117204 


100 


Protection work to 
Thodu from 
National High way 
to Barkur main 


road 


Udupi 


Udupi 


8.00 


5.00 


0.00 


0.00 


5.00 


2.38 


2.37 


4.75 


0.25 





117205 


101 


Flood Protection 
work to South side 
of Pasukudru 
Lawrence D 
Souze’s house in 
Perampalli village 


Udupi 


Udupi 


8.00 


5.00 


0.00 


0.00 


5.00 


2.38 


2.37 


4.75 


0.25 





117026 


102 


Flood protection 
work to left bank of 
River near Neroor 
Hangining Bridge 
in Heroor village 


Udupi 


Udupi 


15.00 


10.00 


0.00 


0.00 


10.00 


4.75 


4.75 


9.50 


0.50 





117207 


103 


Flood protection 
work to river 
national Highway 
to Kaluvinabagilu 
road (balance 
work) 


Udupi 


Udupi 


15.00 


10.00 


0.00 


0.00 


10.00 


4.75 


4.75 


9.50 


0.50 





117208 


104 


Thodu work near 
Nilavara 
Madyastharabettu 


Udupi 


Udupi 


8.00 


5.00 


0.00 


0.00 


5.00 


2.38 


2.37 


4.75 


0.25 








117209 





105 





Flood Protection 
work to Pasukudu 
Isko D Souze’s 
House in 
Perampalli village 





Udupi 





Udupi 





8.00 





5.00 





0.00 





0.00 





5.00 





2.38 





2.37 





4.75 





0.25 








೭೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 








Flood Protection 
117210 |106 | work near uppoor | Udupi Udupi 15.00 10.00 0.00 0.00 | 10.00 | 4.75 4.75 9.50 0.50 
Fisheres School 





Flood Protection 
work to near 
117211 |107 | Baikadi ॥॥ Udupi Udupi 15.00 10.00 0.00 0.00 | 10.00 | 4.75 4.75 9.50 0.50 
D’Souze House in 
Baikadi village 





Flood Protection 
work to river 
tional high 
117212 |108 | 730008. IW | dup | Udupi 1500 | 1000 | 0.00 |000 | 10.00 | 475 | 475 | 950 | 0.50 
to Kaluvinabagilu 
road (balance 


work) 





Flood Protction 

Kk tori 
117213 (109 | 91% 0 1001೧00, ಬ; | Udupi 1500 | 1000 | 000 |000 | 10.00 | 475 | 475 | 950 | 0.50 
Baikadi Karavali 


road 





Construction of 
Protection wall at 
117214 |110 | Thodu Kudiballu Udupi Karkala 15.00 5.00 0.00 0.00 | 10.00 | 4.75 4.75 9.50 0.50 
near Kuchoor 
Gram Panchayath 





Flood Protection 
Il to thodu at 
117215 [411 | ₹5" (0 (7000 & Udupi | Karkala | 800 500 | 000 |0.00 | 5.00 | 238 | 237 | 475 | 0.25 
Devala Ballu near 


Kuchoor village 





Protection work to 

thodu at ch 

117216 1112 | 1000 ೩! ೦781 Udupi | Karkala | 800 500 | 0.00 |000 | 500 | 2.38 | 237 | 475 | 0.25 
Makki of Kuchur 


village 





Construction of 
Prorection wall to 
1.1... ಟೆ Udupi | Karkala | 800 500 | 000 |000 | 5.00 | 238 | 237 | 475 | 025 
Muttlupadi 
Neralpakki of 


Shirlal village 





Desiliting of thodu 
117218 |114 | at Kudiballu near Udupi Karkala 8.00 10.00 0.00 0.00 | 5.00 2.38 2.37 4.75 0.50 
kuchoor village 





Protection work 
near Raju Shetty’s 
house near 
Renjala village 


117219 |115 Udupi Karkala 15.00 5.00 0.00 0.00 | 10.00 | 4.75 | 2.37 | 9.50 0.25 





Repairs to vented 
dam near karadi of 
117220 |116 | Hebri village Udupi Karkala 8.00 5.00 0.00 0.00 | 5.00 2.38 4.75 4.75 0.25 
Grama 
Panchayath 








Improvements to 
thodu near 
jommumakki 
Brahmastana of 
hebri Grama 
panchayath 


117221 |117 Udupi Karkala 8.00 5.00 0.00 0.00 | 5.00 2.38 2.37 | 4.75 0.25 















































ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, 


ಗುರುವಾರ, ಮಾರ್ಚ್‌ ೧೫, ೨೦೧೨ 


೭೩೫ 








117222 


118 


Improvements to 
Thodu near Chara 
Sannamane Hebri 
Grama 
Panchayath 


Udupi 


Karkala 


8.00 


5.00 


0.00 


0.00 


5.00 


2.38 


2.37 


4.75 


0.25 





117223 


Construction of 
Protection wall to 
Shekar Nayak land 
in Shilal village 


Udupi 


Kundapura 


8.00 


5.00 


0.00 


0.00 


5.00 


2.38 


2.37 


4.75 


0.25 





11724 


120 


Protection work to 
Herikudru 
Garadimane 
Koragayya Shetty 
house near 
Anagalli village 


Udupi 


Kundapura 


8.00 


5.00 


0.00 


0.00 


5.00 


2.38 


2.37 


4.75 


0.25 





117225 


121 


Protection work to 
Herikudru 
Manjayya Shetty 
house near 
Anagalli village 


Udupi 


Kundapura 


8.00 


5.00 


0.00 


0.00 


5.00 


2.38 


2.37 


4.75 


0.25 





117226 


122 


Protection work to 
Herikudru late 
Bhaskar shetty, 
Dyavappa Shetty’s 
house near 
Anagalli village 


Udupi 


Kundapura 


8.00 


5.00 


0.00 


0.00 


5.00 


2.38 


2.37 


4.75 


0.25 





117227 


123 


Protection work to 
Herikudru 
kanakamma's 
house near 
Anagalli village 


Udupi 


Kundapura 


8.00 


5.00 


0.00 


0.00 


5.00 


2.38 


2.37 


4.75 


0.25 





117228 


124 


Desilting of river 
from javali vented 
dam to Bakady 
near molahali 
village 


Udupi 


Kundapura 


13.00 


10.00 


0.00 


0.00 


10.00 


4.74 


4.74 


9.48 


0.52 





117229 


125 


Consruction of 
Flood Protection 
work for Thodu 
near mundala in 
Kedambadi village 


D 
Kannda 


Puttur 


25.00 


20.00 


0.00 


0.00 


20.00 


9.50 


9.50 


19.00 


1.00 





117231 


126 


Flood Protection 
work to Nandini 
River in Kilenjur 
village from 
Kadappa to 
Gopala Shetti’s 
House 


D 
Kannda 


Mangalore 


22.00 


20.00 


0.00 


0.00 


20.00 


9.50 


9.50 


19.00 


1.00 





117232 


127 


Protetion work to 
selected reaches 
of Thodu Flowing 
near Urudethuto 
Gattimar in 
jappinamogaru 
village 


D 
Kannda 


Mangalore 


25.00 


29.00 


0.00 


0.00 


29.00 


13.78 


13.78 


27.55 


1.45 








117233 





128 





Protection work 
Thodu Flowing 
near Pakaladka in 
Kankanady village 





Kannda 





Mangalore 


22.00 








19.50 





0.00 





0.00 





19.50 





9.27 





9.27 





18.53 





0.97 








೭೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ 


ಭಾಗ-೧ 








117234 


129 


Protection work 
Thodu near Dota 
in Jappinamogaru 
village 


D 
Kannda 


Mangalore 


20.00 


19.50 


0.00 


0.00 


19.50 


9.27 


9.27 


18.53 


0.97 





117235 


130 


Protection work 
thodu flowing near 
Nagori in 
Kankanady village 


D 
Kannda 


Mangalore 


25.00 


15.00 


0.00 


0.00 


15.00 


7.13 


7.13 


14.25 


0.75 





117238 


131 


River Protection 
wall to 
Ramathirtha River 
in Manchalli village 


Kodagu 


Virajpet 


35.00 


10.00 


0.00 


0.00 


10.00 


4.75 


4.75 


9.50 


0.50 





117239 


132 


River Protection 
wall to Kanuru 
dhobhi colony road 
and panikar 
Kollithodu Kanuru 
village and 
Panchayath 


Kodagu 


Virajpet 


40.00 


10.00 


0.00 


0.00 


10.00 


4.75 


4.75 


9.50 


0.50 





117240 


133 


Protection wall tin 
besides dhobhi 
colony road and 
panikar Kollithodu 
Kanuru village 
and Panchayath 


Kodagu 


Virajpet 


40..00 


10.00 


0.00 


0.00 


10.00 


4.75 


4.75 


9.50 


0.50 





117241 


134 


Protection wall 
near chembe belur 
Imangala kudu 
raste of chembe 
belllur Panchayath 


Kodagu 


Virajpet 


30.00 


10.00 


0.00 


0.00 


10.00 


4.75 


4.75 


9.50 


0.50 





117243 


135 


Protection wall tin 
Kadumulluru 
village near 
ponnappa’s land 


Kodagu 


Virajpet 


40.00 


10.00 


0.00 


0.00 


10.00 


4.75 


4.75 


9.50 


0.50 





117244 


136 


Construction of 
Bridge cum 
Barrage across 
Vedaganga River 
near Sidnal village 


Belgau 


Chikodi 


183.00 


199.00 


0.00 


0.00 


199.0 


94.53 


94.52 


189.0 


9.95 





117246 


137 


Construction of 
Barrage across 
Agrani Nala near 
Pandegoam 
(Khotwadi) village 


Belgau 


Athani 


66.00 


124.00 


0.00 


0.00 


124.0 


58.90 


58.90 


117.8 


6.20 





117248 


138 


Construction 
Barrage across 
Hirehalla near 
Belkod village 


Belgau 


Chikodi 


45.00 


83.50 


0.00 


0.00 


83.50 


39.67 


39.66 


79.33 


4.17 





117249 


139 


Construction BCB 
across Santubal 
Halla (Raibag 
Bekkeri Road) 
near Raibag 


Belgau 


Raibag 


40.0 


40.00 


0.00 


0.00 


40.00 


19.00 


19.00 


38.00 


2.00 








117250 





140 





Construction of 
Barage Cum 
Bridge across 
Bidari nala near 
Hudali village 





Belgau 





Belgaum 





70.00 





80.00 





0.00 





0.00 





80.00 





38.00 





38.00 


76.00 








4.00 








ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ 


೭೩೭ 








117251 


141 


Construction of 
Barage across 
Tatti nala near 
Chanewadi village 


Belgau 
m 


Khanapur 


55.00 


45.00 


0.00 


0.00 


45.00 


21.38 


21.38 


42.75 


2.25 





117252 


142 


Construction of 
Barage across 
Tatti ೧೩೩ near 
Halashi vadi 


Belgau 


Khanapur 


68.00 


55.00 


0.00 


0.00 


55.00 


26.13 


26.13 


52.25 


2.75 





117253 


143 


Construction of 
Percolation Tank 
near Mellikeri 
village 


Belgau 


Savadati 


40.00 


50.00 


0.00 


0.00 


50.00 


23.75 


23.75 


47.50 


2.50 





117256 


144 


Construction 
Bandara across 
nala near (Site-2) 
Pudakalakatti 
village 


Dharwa 
d 


Dharwad 


50.00 


50.00 


0.00 


0.00 


50.00 


23.75 


23.75 


47.50 


2.50 





117257 


145 


Improvement to 
Irrigation tank & 
canel near Tadkod 
village 


Dharwa 


Dharwad 


41.15 


40.00 


0.00 


0.00 


40.00 


19.00 


19.00 


38.00 


2.00 





117259 


146 


Removal of site & 
Protection work to 
Rayani M | Tank 


Dharwa 


Hubli 


20.00 


25.00 


0.00 


0.00 


25.00 


11.88 


11.88 


23.75 


1.25 





117261 


147 


Construction of 
Bridge cum 
Barage across in 
between 
Yaraguppi and 
Yerinarayanpur 
village 


Dharwa 
d 


Kundagal 


119.00 


126.0 


0.00 


0.00 


126.0 


59.85 


59.85 


119.7 


6.30 





117267 


148 


Construction of 
Checkdam/ 
Bhandara across 
Dodda halla near 
Belakeri to 
Byadagi Taluk 


Haveri 


Byadagi 


53..00 


50.00 


0.00 


0.00 


50.00 


23.75 


23.75 


47.50 


2.50 





117275 


149 


Construction of 
Bandhra across 
Halla in between 
Hulkoti & Kurthkoti 
village 


Gadag 


Gadag 


40.00 


50.00 


0.00 


0.00 


50.00 


23.75 


23.75 


47.50 


2.50 





117280 


150 


Construction of 
Percolation Tank 
at Halalli Site No.2 


Bijapur 


Indi 


40.00 


60.50 


0.00 


0.00 


60.50 


28.74 


28.74 


57.48 


3.02 





117282 


151 


Construction of 
BCB near Kudagi 
village 


Bijapur 


B Bagewadi 


86.00 


160.00 


0.00 


0.00 


160.0 


76.00 


76.00 


152.0 


8.00 





117289 


152 


Construction of 
Barrage near 
othihal village 


Bijapur 


Sindagi 


52.00 


100.00 


0.00 


0.00 


100.0 


47.50 


47.50 


95.00 


5.00 





117315 


153 


Improvement to 
Chicklingdali MI 
Tank 


Gulbarg 
a 


Chincholi 


40.00 


10.00 


0.00 


0.00 


10.00 


4.75 


4.75 


9.50 


0.50 





117318 


154 


Improvement to 
Nagaidlai Ml Tank 


Gulbarg 
a 


Chincholi 


30.00 


10.00 


0.00 


0.00 


10.00 


4.75 


4.75 


9.50 


0.50 








117319 





155 





Improvement to 
old Ainapur Mi 
Tank 





Gulbarg 
a 





Chincholi 





20.00 





10.00 





0.00 





0.00 





10.00 





4.75 





4.75 





9.50 





0.50 








೭೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ 


ಭಾಗ-೧ 








117320 


156 


Improvement to 
Dharma Sagar MI 
Tank 


Gulbarg 
a 


Chincholi 


30.00 


10.00 


0.00 


0.00 


10.00 


4.75 


4.75 


9.50 


0.50 





117323 


157 


Improvements to 
Bawgi MI Tank 


Bidar 


Bidar 


132.00 


30.00 


0.00 


0.00 


30.00 


14.25 


14.25 


28.50 


1.50 





117324 


158 


Improvements to 
Changlair Ml Tank 


Bidar 


Humnabad 


396.00 


20.00 


0.00 


0.00 


20.00 


9.50 


9.50 


19.00 


1.00 





117346 


159 


Construction of 
Pecolation Tank 
near 
Hucheshawara 
camp 


Koppal 


Koppal 


44.00 


45.00 


0.00 


0.00 


45.00 


21.38 


21.38 


42.75 


2.25 





117349 


160 


Construction of 
Pecolation Tank 
near HRG Nagar 


Koppal 


Gangavathi 


40.00 


45.00 


0.00 


0.00 


45.00 


21.38 


21.38 


42.75 


2.25 





117351 


161 


Construction of 
Pickup to nala 
near 
Malakanamaraddi 
village 


Koppal 


Gangaavathi 


20.23 


15.00 


0.00 


0.00 


15.00 


7.13 


7.13 


14.25 


0.75 





117357 


162 


Construction of 
Checkdam near 
LIS D Nagenahalli 
village 


Bellary 


Bellary 


60.72 


28.78 


0.00 


0.00 


28.78 


13.67 


13.67 


27.34 


1.44 





117358 


163 


Construction of 
Checkdam @ LIS 
Jalihal near Jalihal 
village 


Bellary 


Belary 


60.72 


28.40 


0.00 


0.00 


28.40 


13.49 


13.49 


26.98 


1.42 





117360 


164 


Improvements of 
Lift irrigation 
scheme at 
badanahatti village 


Bellary 


Bellary 


188.00 


60.00 


0.00 


0.00 


60.00 


28.50 


28.50 


57.00 


3.00 





117361 


165 


Improvement to lift 
Irrrigation scheme 
Badanakoda 
village 


Bellary 


Bellary 


283.29 


30.00 


0.00 


0.00 


30.00 


14.25 


14.25 


28.50 


1.50 





117362 


166 


Construction of lift 
irrigation scheme 
near Udegolam 
(Project-1) 


Bellary 


Sirguppa 


48.51 


90.00 


0.00 


0.00 


90.00 


42.75 


42.75 


85.50 


4.50 





117363 


167 


Construction of 
Checkdam across 
halla near 
Papinayakanahalli 
village 


Bellary 


Hospet 


42.00 


29.74 


0.00 


0.00 


29.74 


14.13 


14.13 


28.25 


1.49 





117364 


168 


Construction of 
Checkdam 
nearGundlavaddig 
ere village 


Bellary 


Hospet 


43.00 


29.11 


0.00 


0.00 


29.11 


13.83 


13.83 


27.65 


1.46 





117365 


169 


Construction of 
Checkdam near 
Godiganuru village 


Bellary 


Hospet 


42.00 


29.72 


0.00 


0.00 


29.72 


14.12 


14.12 


28.23 


1.49 








117367 





170 





Construction of 
Pickup near 
Nagenahalli village 
(Site) 





Bellary 





Sandur 





44.53 





30.00 





0.00 





0.00 





30.00 





14.25 





14.25 


28.50 








1.50 








ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ 


೭೩೯ 








117368 


171 


Construction of 
Checkdam near 
Sheliyappanahalli 


Bellary 


Sandur 


40.50 


29.00 


0.00 


0.00 | 29.00 


13.78 


13.78 


27.55 | 1.45 





117369 


172 


Construction of 
checkdam near 
Lingevahalli Tanda 


Bellary 


Kudligi 


47.50 


50.00 


0.00 


0.00 | 50.00 


23.75 


23.75 


47.50 | 2.50 





117370 


173 


Construction of 

checkdam near 

Kakkuppi village 
(Site-2) 


Bellary 


Kudligi 


41.00 


40.00 


0.00 


0.00 | 40.00 


19.00 


19.00 


38.00 | 2.00 





117371 


174 


Construction of 
checkdam near 
across nala 
between the 
villages of K 
Obalapura and 
kadiabai village 


Bellary 


H B Halli 


43.70 


49.25 


0.00 


0.00 | 49.25 


23.40 


23.40 


46.79 | 2.46 





117372 


175 


Construction of 
checkdam near 
Kannihalli (site-2) 
village 


Bellary 


H B Halli 


42.90 


50.00 


0.00 


0.00 | 50.00 


23.75 


23.75 


47.50 | 2.50 





117373 


176 


Construction of 
checkdam near 
Advimallanakere 
Tanda (Site-2) 


Bellary 


Hadagali 


52.86 


37.60 


0.00 


0.00 | 37.60 


17.86 


17.86 


35.72 | 1.88 





117374 


177 


Construction of 
checkdam near 
Sovenahalli Tanda 
village 


Bellary 


Huvinahadag 
ali 


47.75 


24.22 


0.00 


0.00 | 24.22 


11.51 


11.51 


23.01 1.21 





117375 


178 


Construction of 
checkdam near 
Dungavathi Tanda 


Bellary 


Hadagali 


32.66 


25.00 


0.00 


0.00 | 25.00 


11.88 


11.88 


23.75 | 1.25 














Grand Total 











5266.39 





4172.82 





0.00 








0.00 |4172.82 





1982.27 





1981.91 








3964.14 208.64 





The State Govt. is able to execute the projets ahead of schedule, them the funds will be released accordingly 


ಪಿ.ಆರ್‌. 398 Minor Irrigation 
Government of Karnataka 
ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿದ 78 ಕೆರೆಗಳನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ 
ಹಸ್ತಾಂತರಿಸುವ ಬಗ್ಗೆ.- 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಪಿಡಬ್ಲ್ಯೂಡಿ 82 ಐಎಂಬಿ 85, ದಿನಾಂಕ 11-02-1988 
2) ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 139 ಇಸಿಓ 2008, ದಿನಾಂಕ 19-04-2010 
3) ಸರ್ಕಾರದ ಪತ್ರ ಸಂಖ್ಯೆ: ನಅಇ 291 ಎಂಎನ್‌ವೈ 2010, ದಿನಾ೦ಕ 06-08-2010 
4) ಸರ್ಕಾರದ ಪತ್ರ ಸಂಖ್ಯೆ: ನಅಇ 865 ಎಂಎನ್‌ವೈ 2010, ದಿನಾ೦ಕ 03-05-2011 
5) ಸರ್ಕಾರದ ಪತ್ರ ಸಂಖ್ಯೆ: ನಅಇ 690 ಎಂಎನ್‌ವೈ 2010, ದಿನಾಂಕ 05-07-2011 
6) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರ ಪತ್ರ ಸಂಖ್ಯೆ; ಆಯುಕ್ತರು/ಬಿಬಿಎಂಪಿ/ಕೆರೆಗಳು/ 
ಪಿಎಸ್‌ಆರ್‌(ಜಿ)/4655/2011-12, ದಿನಾ೦ಕ 19-08-2011. 
7) ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಪತ್ರ ಸಂಖ್ಯೆ ಬಿಡಿಎ/ಕಮೀಷನರ್‌/ಇಎಂ/ 
ಇಓ5/1295/2011-12, ದಿನಾಂಕ 19-08-2011. 
ಪ್ರಸ್ತಾವನೆ : 


RUDRAMURTHY 


Executive Engineer and 
Ex Officio Under Secretary to Government 
Water Resources Department 


ಮೇಲೆ (1ರಲ್ಲಿ ಓದಲಾದ ದಿನಾ೦ಕ 11-02-1988ರ ಆದೇಶದಲ್ಲಿ ಬೆಂಗಳೂರು ನಗರದಲ್ಲಿರುವ 115 ಕೆರೆಗಳನ್ನು ಸಂರಕ್ಷಣೆ ಪುನರುಜ್ಜೀವನ 
ಅಭಿವೃದ್ಧಿ ಮತ್ತು ನಿರ್ವಹಣೆಗಾಗಿ ಅರಣ್ಯ ಇಲಾಖೆಗೆ ವಹಿಸಲಾಗಿತ್ತು. ನಂತರ ಮೇಲೆ (2) ರಲ್ಲಿ ಓದಲಾದ ದಿನಾ೦ಕ 19-04-2010ರ ಆದೇಶದಲ್ಲಿ 





೭೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಅರಣ್ಯ ಇಲಾಖೆಯು ಮೇಲ್ಕಂಡ 115 ಕೆರೆಗಳ ಪೈಕಿ 94 ಕೆರೆಗಳನ್ನು ಅಭಿವೃದ್ಧಿಗಾಗಿ ಈ ಕೆಳಕ೦ಡ ಷರತ್ತಿಗೊಳಪಟ್ಟು ಬೃಹತ್‌ ಬೆ೦ಗಳೂರು ಮಹಾನಗರ 
ಪಾಲಿಕೆಗೆ ಹಸ್ತಾಂತರಿಸಲಾಗಿದೆ. 

1 ಶ್ರೀ ಎಲ್‌. ಲಕ್ಷ್ಮಣರಾವ್‌ ಸಮಿತಿಯು ನೀಡಿರುವ ಶಿಫಾರಸ್ಸುಗಳನ್ನು ಅಂಗೀಕರಿಸಿ ಹೊರಡಿಸಲಾದ ದಿನಾಂಕ 11-02-1988ರ 
ಅದೇಶದಲ್ಲಿ ಸೂಚಿಸಿರುವ ಶಿಫಾರಸ್ಸುಗಳನ್ನು ಅನುಸರಿಸತಕ್ಕದ್ದು ಕೆರೆಗಳನ್ನು ಶುದ್ಧ ಜಲಕಾಯಗಳಂತೆಯೇ ನಿರ್ವಹಿಸುವುದು ಕೆರೆಗಳನ್ನು 
ಪುನರುಜ್ಜೀವನಗೊಳಿಸುವುದು. 

2. ಕೆರೆಗಳ ಒಡೆತನವು ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಉಳಿದಿರತಕ್ಕದ್ದು 

3. ಕೆರೆ ಪ್ರದೇಶದ ಜಮೀನನ್ನು ಯಾವುದೇ ಉದ್ದೇಶಕ್ಕಾಗಿ ಮಂಜೂರು ಮಾಡಬಾರದು ಅಥವಾ ಹಂಚಿಕೆ ಮಾಡಬಾರದು. ಈ ಸಂಬಂಧ 
ಉಚ್ಚ ನ್ಯಾಯಾಲಯವು ರಿಟ್‌ ಅರ್ಜಿ ಸಂಖ್ಯೆ 31343/95ರಲ್ಲಿ ದಿನಾಂಕ 28-08-1995ರಂದು ನೀಡಿರುವ ನಿರ್ದೇಶನಗಳನ್ನು 
ಕಟ್ಟುನಿಟ್ಟಾಗಿ ಪಾಲಿಸುವುದು. 

4. ಕಂದಾಯ ಇಲಾಖೆ ಹಾಗೂ ಬೆಂಗಳೂರು ಮಹಾನಗರ ಕಾರ್ಯಾಚರಣೆ ಪಡೆಯ ನೆರೆವಿನೊಂದಿಗೆ ಕೆರೆಗಳ ಒತ್ತುವರಿಯನ್ನು 
ತೆರವುಗೊಳಿಸುವುದು. 

5; ಕೆರೆಗಳನ್ನು ಹಸ್ತಾಂತರಿಸುವುದಕ್ಕೆ ಮುಂಚೆ ಯಾವುದೇ ನ್ಯಾಯಾಲಯದಲ್ಲಿ ಬಾಕಿ ಇರುವ ವ್ಯಾಜ್ಯಗಳನ್ನು ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆಯು ಪರಿಣಾಮಕಾರಿಯಾಗಿ ನಿರ್ವಹಿಸತಕ್ಕದ್ದು ಹಾಗೂ ಇನ್ನೂ ಮುಂದೆ ನ್ಯಾಯಾಲಯದಲ್ಲಿ ಬಾಕಿ ಇರುವ 
ಇಂತಹ ಎಲ್ಲಾ ಪ್ರಕರಣಗಳಲ್ಲಿ ಒಬ್ಬ ಪ್ರತ್ಯರ್ಜಿದಾರನನ್ನಾಗಿ ಸೇರಿಸಿಕೊಳ್ಳುವಂತೆ ನ್ಯಾಯಾಲಯದಲ್ಲಿ ಅಫಿಡವಿಟ್‌ ಅನ್ನು ಸಲ್ಲಿಸತಕ್ಕದ್ದು. 

6. ಕೆರೆಗಳ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಳ್ಳುವ ಮುನ್ನ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯು ವಿವರವಾದ ಯೋಜನಾ 
ವರದಿಯನ್ನು ಸಿದ್ಧಪಡಿಸಿ ಅದಕ್ಕೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಪಡೆಯತಕ್ಕದ್ದು. 

7. ಕೆರೆಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳ ಉಸ್ತುವಾರಿ ಮತ್ತು ಮೇಲ್ವಿಚಾರಣೆಯ ಸಂಪೂರ್ಣ ಅಧಿಕಾರ ಕೆರೆ ಅಭಿವೃದ್ಧಿ 
ಪ್ರಾಧಿಕಾರ ಹೊಂದಿರುತ್ತದೆ. 

8. ಕೆರೆ ಅಭಿವೃದ್ಧಿ ಪ್ರಾಧಿಕಾರವು ತನ್ನ ಅಧೀನದಲ್ಲಿರುವ ಎಲ್ಲಾ ಕೆರೆಗಳನ್ನು ಅಭಿವೃದ್ಧಿ ಕಾರ್ಯ ಪೂರ್ಣಗೊಂಡ ನಂತರ ಸಂರಕ್ಷಣೆ ಮತ್ತು 
ಮುಂದಿನ ನಿರ್ವಹಣೆಗಾಗಿ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸುವುದು. 

9. ಅಗತ್ಯವಿದ್ದಾಗ ಯಾವುದೇ ಕೆರೆಯನ್ನು ಹಿಂದಕ್ಕೆ ಪಡೆಯುವವರು ಹಂಚಿಕೆ ಮಾಡುವ ಹಕ್ಕನ್ನು ಸರ್ಕಾರ ಹೊಂದಿರುತ್ತದೆ. 

10. ಅಗತ್ಯವಾದಾಗ ಎಲ್ಲಾ ಅಥವಾ ಯಾವುದೇ ಕೆರೆಯನ್ನು ಹಿಂದಕ್ಕೆ ಪಡೆಯುವ/ಮರುಹಂಚಿಕೆ ಮಾಡುವ ಹಕ್ಕನ್ನು ಸರ್ಕಾರವು 
ಹೊಂದಿರುತ್ತದೆ. 

1. ಕೆರೆಗೆ ಕೊಳಚೆ ನೀರನ್ನು ಹಾಗೂ ಹೊಲಸನ್ನು ಹರಿಸಬಾರದು, ಒತ್ತುವರಿಯನ್ನು ತೆರವುಗೊಳಿಸಬೇಕು ನೆಡುತೋಪು ಕಾರ್ಯಗಳನ್ನು 
ನಿರ್ವಹಿಸುವುದು. ಈ ಸಂಬಂದ ಉಚ್ಚ ನ್ಯಾಯಾಲಯವು ರಿಟ್‌ ಅರ್ಜಿ ಸಂಖ್ಯೆ: 1841/2006ರಲ್ಲಿ ದಿನಾಂಕ 17-09-2008ರಲ್ಲಿ 
ನೀಡಿರುವ ನಿರ್ದೇಶನವನ್ನು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದು. 

12. ಈ ಕೆರೆಗಳನ್ನು ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಾಗ ಕರ್ನಾಟಕ ಅರಣ್ಯ ಇಲಾಖೆ ಮತ್ತು ಇತರ 
ಸಂಸ್ಥೆಗಳಿಂದ ಸೃಜಿಸಲ್ಪಟ್ಟಿರುವ ಸ್ವತ್ತುಗಳನ್ನು ಪಟ್ಟಿಮಾಡತಕ್ಕದ್ದು. ಲೆಕ್ಕಕ್ಕೆ ತೆಗೆದುಕೊಳ್ಳತಕ್ಕದ್ದು ಮತ್ತು ಬೃಹತ್‌ ಬೆ೦ಗಳೂರು ಮಹಾನಗರ 
ಪಾಲಿಕೆಗೆ ಹಸ್ತಾಂತರಿಸತಕ್ಕದ್ದು. 

ಮೇಲೆ (3), (4) ಮತ್ತು (5)ರಲ್ಲಿ ಓದಲಾದ ಪತ್ರಗಳಲ್ಲಿ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ನಿಯಂತ್ರಣದಲ್ಲಿದ್ದ 32 ಕೆರೆಗಳನ್ನು 

ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಸ್ತಾಂತರಿಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 

ಬಿ.ಬಿ.ಎಂ.ಪಿ. ವ್ಯಾಪ್ತಿಯಲ್ಲಿ ಬರುವ ಕೆರೆಗಳ ಪುನರುಜ್ಜೀವನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಉಚ್ಚ ನ್ಯಾಯಾಲಯಲ್ಲಿ ಮೆ ಎನ್ನಿರಾನ್‌ಮೆಂಟ್‌ 

ಸಪೋರ್ಟ್‌ ಗ್ರೂಪ್‌ (M/s Environment Support Group) ಮತ್ತು ಶ್ರೀ ಲಿಯೋ ಸಲ್ಲಾನಾ (160 5೩0807೧8) ಇವರು ಸಲ್ಲಿಸಿರುವ ಸಾರ್ವಜನಿಕ 
ಹಿತಾಸಕ್ತಿ ರಿಟ್‌ ಅರ್ಜಿ ಸಂಖ್ಯೆ: 817/2008 ಮತ್ತು ಇತರೆ ಪ್ರಕರಣಗಳಲ್ಲಿ ದಿನಾಂಕ 26-11-2010 ರಂದು ನೀಡಿದ ಆದೇಶದಲ್ಲಿ ಬೆಂಗಳೂರು 
ನಗರದಲ್ಲಿರುವ ಕೆರೆಗಳ ಸಂರಕ್ಷಣೆಯ ಬಗ್ಗೆ ಪ್ರಗತಿಯ ವರದಿಯನ್ನುಪರಿಶೀಲಿಸಲು ಉಚ್ಚ ನ್ಯಾಯಾಲಯದ ಮಾನ್ಯ ನ್ಯಾಯಾಧೀಶರು ಹಾಗೂ 
ಕರ್ನಾಟಕ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಎನ್‌. ಕೆ. ಪಾಟೀಲ್‌ ರವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲು ಆದೇಶಿಸಿತ್ತು. ಈ 
ಸಮಿತಿಯು ದಿನಾಂಕ 06-07-2011 ರಂದು ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿತ್ತು ಈ ವರದಿಯ ಅನುಷ್ಠಾನದ ಬಗ್ಗೆ ಸರ್ಕಾರದ ಮುಖ್ಯ 
ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ 22-07-2011 ರಂದು ನಡೆದ ಸಭೆಯಲ್ಲಿ ಚರ್ಚಿಸಲಾಗಿರುತ್ತದೆ. ಸದರಿ ಸಭೆಯಲ್ಲಿ ಬೆಂಗಳೂರು ನಗರದ 
ಕೆರೆಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಎಲ್ಲಾ ಇಲಾಖೆಗಳು ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ 
ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಸಮನ್ವಯ ಸಮಿತಿಯ ಸಭೆಯನ್ನು ಕರೆದು ಚರ್ಚಿಸುವಂತೆ ಸೂಚಿಸಲಾಗಿರುತ್ತದೆ. ಅದರಂತೆ 18-08-2011ರಂದು 
ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಗಿದೆ. 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರು ಮೇಲೆ (6)ರಲ್ಲಿ ಓದಲಾದ ದಿನಾಂಕ 19-08-2011ರ ಪತ್ರದಲ್ಲಿ ಪಾಲಿಕೆಯ 

ವಶದಲ್ಲಿರುವ 132 ಕೆರೆಗಳ ಹಾಗೂ ಇನ್ನಿತರೆ 10 ಕೆರೆಗಳ ಪೈಕಿಪಾಲಿಕೆ ವತಿಯಿಂದ ಅಭಿವೃದ್ಧಿಗೊಳಿಸುತ್ತಿರುವ ಕೆರೆಗಳನ್ನು ಹೊರತುಪಡಿಸಿ ಉಳಿದ 88 
ಕೆರೆಗಳನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಸ್ತಾಂತರಿಸುವಂತೆ ಕೋರಲಾಗಿತ್ತು ದಿನಾಂಕ 18-08-2011 ರಂದು ನಡೆದ ಸಭೆಯಲ್ಲಿ 
ತೀರ್ಮನಿಸಿದಂತೆ ಪಾಲಿಕೆ ವಶದಲ್ಲಿರುವ 132 ಕೆರೆಗಳು ಹಾಗೂ ಕೆರೆಗಳ ಅಭಿವೃದ್ಧಿ ಪ್ರಾಧಿಕಾರದಿಂದ ಹಸ್ತಾಂತರಿಸುವ ಸಾರಕ್ಕಿ/ಜರಗನಹಳ್ಳಿ ಕೆರೆಗಳ ಪೈಕಿ 
55 ಕೆರೆಗಳನ್ನು ಪಾಲಿಕೆಯಿಂದ ಅಭಿವೃದ್ಧಿಪಡಿಸಲು ಉಳಿಸಿಕೊಂಡು ಬಾಕಿ 78 ಜೀವಂತ ಕೆರೆಗಳನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ 
ಹಸ್ತಾಂತರಿಸಬಹುದಾಗಿರುತ್ತದೆ. ಹೀಗೆ ಪ್ರಾಧಿಕಾರಕ್ಕೆ ಹಸ್ತಾಂತರಿಸಲಾಗುವ ಕೆರೆಗಳನ್ನು ಹೊರತುಪಡಿಸಿ ಪಾಲಿಕೆಯ ನಿಯಂತ್ರಣದಲ್ಲಿ ಉಳಿಯುವ ಕೆರೆಗಳ 
ಅಭಿವೃದ್ಧಿಗೆ ಮಾನ್ಯ ಉಚ್ಚ ನ್ಯಾಯಾಲಯವು ರಿಟ್‌ ಅರ್ಜಿ ಸಂಖ್ಯೆ: 817/2008 ಮತ್ತು ಇತರೆ ಸಂಬಂಧಪಟ್ಟ ವಿಷಯಗಳಿಗೆ ಸಂಬಂಧಿಸಿದಂತೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೪೧ 





ದಿನಾಂಕ 07-07-201 ರಂದು ನೀಡಿರುವ ಆದೇಶದಲ್ಲಿ ಕೆರೆಗಳ ಅಭಿವೃದ್ಧಿಗೆ ತಗಲುವ ವೆಚ್ಚದಲ್ಲಿ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ಹಾಗೂ 
ಸರ್ಕಾರದಿಂದ ಸಮನಾಗಿ ಹಣವನ್ನು ವಾರ್ಷಿಕ ವೆಚ್ಚದಲ್ಲಿ ಮೀಸಲಿಟ್ಟು, ಕೆರೆಗಳ ಮುಂದುವರೆದ ಕೆಲಸಗಳಿಗಾಗಿ ಹಣವನ್ನು ತ್ರೈಮಾಸಿಕದಲ್ಲಿ ಬಿಡುಗಡೆ 
ಮಾಡಬೇಕು ಹಾಗೂ ಇದಕ್ಕಾಗಿ ಬೇರೆ ಲೆಕ್ಕ ಶೀರ್ಷಿಕೆಯನ್ನು ಮಾಡಬೇಕು ಎಂದು ತಿಳಿಸಿರುವುದರಿಂದ ಸಾಕಷ್ಟು ಅನುದಾನವನ್ನು 
ಬಿಡುಗಡೆಗೊಳಿಸುವಂತೆ ಹಾಗೂ ಪಾಲಿಕೆಯವತಿಯಿಂದ ಈಗಾಗಲೇ ಅಭಿವೃದ್ಧಿಗೊಳಿಸಿರುವ, ಅಭಿವೃದ್ಧಿಗೊಳಿಸುತ್ತಿರುವ ಹಾಗೂ ಡಿ.ಪಿ.ಆರ್‌./ಅಂದಾಜು 
ಪಟ್ಟಿ ತಯಾರಿಸಿರುವ ಕೆರೆಗಳನ್ನು ಹೊರತುಪಡಿಸಿ ಉಳಿದಿರುವ 78 ಕೆರೆಗಳನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಸ್ತಾಂತರಿಸುವ ಸಂಬಂಧ 
ಸರ್ಕಾರಿ ಆದೇಶವನ್ನು ಹೊರಡಿಸುವಂತೆ ಕೋರಿರುತ್ತಾರೆ. ಈ ಪ್ರಸ್ತಾವನೆಗೆ ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಮೇಲೆ (7)ರಲ್ಲಿ ಓದಲಾದ 
ದಿನಾಂಕ 19-08-2011ರ ಪತ್ರದಲ್ಲಿ ಪಾಲಿಕೆಗೆ ಸೇರಿದ 78 ಕೆರೆಗಳನ್ನು ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಸ್ತಾಂತರಿಸಲು ಸಹಮತಿಸಿರುತ್ತಾರೆ ಹಾಗೂ 
ಈ ಕೆರೆಗಳನ್ನು ಅಭಿವೃದ್ಧಿಪಡಿಸಲು ಸರ್ಕಾರದಿಂದ ಸಹಾಯಧನ ಒದಗಿಸುವಂತೆ ಕೋರಿರುತ್ತಾರೆ. 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಪ್ರಸ್ತಾವನೆಗಳನ್ನು ಸರ್ಕಾರವು 
ಕೂಲಂಕಷವಾಗಿ ಪರಿಶೀಲಿದೆ. ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯು ದಿನಾ೦ಕ 19-08-2011ರ ಪತ್ರದೊಂದಿಗೆ ಲಗತ್ತಿಸಲಾದ ಹಾಗೂ ಈ 
ಆದೇಶದ ಅನುಬಂಧದೊಂದಿಗೆ ಲಗತ್ತಿಸಲಾದ 78 ಕೆರೆಗಳನ್ನು ಅಭಿವೃದ್ಧಿ ಮತ್ತು ನಿರ್ವಹಣೆಗಾಗಿ ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಸ್ತಾಂತರಿಸಲು 
ಸಕಾರವು ತೀರ್ಮಾನಿಸಿದೆ. ಆದ್ದರಿ೦ದ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ನಅಇ 441 ಎಂಎನ್‌ವೈ 2011, ಬೆ೦ಗಳೂರು, ದಿನಾಂಕ 25-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ಮತ್ತು ಬೆಂಗಳೂರು ಅಭಿವೃದ್ಧಿ 
ಪ್ರಾಧಿಕಾರದ ಆಯುಕ್ತರು ಸಲ್ಲಿಸಿರುವ ಪ್ರಸ್ತಾವನೆಯಂತೆ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿದ ಈ ಆದೇಶಕ್ಕೆ ಲಗತ್ತಿಸಿರುವ 
ಅನುಬಂಧದಲ್ಲಿ ತಿಳಿಸಿರುವ 78 (ಎಪ್ಪತ್ತೆಂಟು) ಕೆರೆಗಳನ್ನು ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 139 ಇಸಿಓ 2008, ದಿನಾಂಕ 19-04-2010ರಲ್ಲಿ 
ವಿಧಿಸಿರುವ ಷರತ್ತಿಗೊಳಪಟ್ಟು ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಸ್ತಾಂತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌. ರೇಣುಕಾರಾಧ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ 
ಸರ್ಕಾರದ ಆದೇಶ ಸಂಖ್ಯೆ: ನಅಇ 441 ಎಂಎನ್‌ವೈ 2011, ಬೆ೦ಗಳೂರು, ದಿನಾಂಕ 25-01-2012ಕ್ಕೆ ಅನುಬಂಧ 
LIST OF LAKES OF 801/೧ HANDING OVER TO BDA 


































































































Sl. N Total Area 
Name of Lake / Taluk Village Name & Sy. No. 
No. Ac Gu 
1 Gunjur mouji kere / Bangalore East Gunjur-301 (P) 59.00 13.00 
Kachamaranahalli-74 4.00 26.00 
2 Panathur kere-38 / Bangalore East Panathur-38 27.00 17.00 
3 Gangasetty kere / Bangalore East K R Pura-58 18.00 32.00 
Devasandra-46 2.00 35.00 
4 Nalluralli tank / Bangalore East Nalluralli-4 20.00 34.00 
Pattandur Agrahara-85 27.00 5.00 
5 Siddapura kere / Bangalore East Siddapura-18 27.00 35.00 
6 Panathur kere-48 / Bangalore East Panathur-48 6.00 30.00 
7 Bhoganalli kere / Bangalore East Ghoganalli-21 12.00 24.00 
8 Devara bisenalli kere / Bangalore East Devarabisenalli-18 13.00 31.00 
9 Gunjur Palya kere / Bangalore East Gunjur-83 36.00 27.00 
10 Gunjur Kere (Carmelarm) / Bangalore East Gunjur-95 9.00 17.00 
11 K R Puram (BEML) / Bangalore East Benniganahalli-47 18.00 25.00 
Benniganahalli-55 27.00 14.00 
12 Vibhuthipura kere / Bangalore East Vibhuthipura-175 45.00 18.00 
13 Horamavu kere / Bangalore East Horamavu-83 37.00 14.00 
14 Junnasandra kere / Bangalore East Junnasandra-32 24.00 33.00 
15 Chikka bellandur ker / Bangalore East Chikka bellandur-9 67.00 14.00 
16 Horamavu Agara / Bangalore East Horamavu Agara-77 51.00 34.00 
17 Sadaramangala kere / Bangalore East Sadaramangala kere-61 51.00 4.00 
Kodagehalli-8 1.00 17.00 
18 Garudachar Palya kere-1 (Acchanakere)/ Bangalore | Mahadev pura-31 5.00 36.00 
East 
19 Hoodi kere-1 / Bangalore East Hoodi-79 15.00 10.00 
20 Hoodi kere (GIDDANA KERE) / Bangalore East Hoodi-138 28.00 31.00 

































































































































































೮೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 
21 Garudachar Palya-2 (Goshala) / Bangalore East Mahadev pura-86 5.00 14.00 
22 Chikkabasavanapura kere / Bangalore East Basavanapura-14 14.00 7.00 
23 Bhattralli kere / Bangalore East Bhattralli-2 18.00 10.00 
24 Jimkenalli kere / Bangalore East Varanasi-47 8.00 24.00 
25 Sitaram Palya / Bangalore East Sonnenalli / Seetharama Playa-33 23.00 37.00 
26 Pattandur Agrahar / Bangalore East Pattandur Agrahara-124 16.00 35.00 
27 Mahadevapura / Bangalore East Mahadevapura-187 13.00 11.00 
28 Nagareshwara-Nagenahalli Lake / Bangalore East Nagareshwara Nagenahalli-10 11.00 8.00 
29 Kelagina kere / Byrasandra / Bangalore East Byrasandra-112 12.00 21.00 
30 Kadirenapalya kere / Bangalore East Binnamangala-99 37.00 4.00 
31 Pattandur Agrahar / Bangalore East Pattandur Agrahar-54 12.00 37.00 
32 Baiyapanahalli kere / Bangalore East Baiyappanahalli-61 8.00 9.00 
33 Sarakki / Jaraganahalli / Puttenhalli Lake / Jaraganahalli-7 38.00 16.00 

Bangalore South 
34 Konnappana Agrahar / Bangalore South Naganathpura (South)-81 5.00 17.00 
35 Chikkabegure / Bangalore South Begur-0168 32.00 19.00 
Singsandra-0086 10.00 26.00 
36 Haralakunte Lake (Somasandrakere) / Bangalore Haralakunte-0051 16.00 29.00 
South 
37 Meenakshi kere / Bangalore South Meenakshi-38 18.00 32.00 
38 Chowdeshwary layout / Bangalore South Chowdeshwary-18 11.00 18.00 
39 Basapura Lake-2 / Bangalore South Basapura-0066 10.00 29.00 
40 Basavanapura Lake / Bangalore South Basavanapura-0014 7.00 34.00 
41 Begur Lake / Bangalore South Begur-0094 137.00 24.00 
42 Chikkammanahalli Lake / Bangalore South Kammanahalli-0022 5.00 19.00 
43 Devarakere Lake / Bangalore South Bikasipura-0009 7.00 15.00 
44 Nyanappanahalli Lake / Bangalore South Begur-0344 6.00 7.00 
45 Gottigere Lake / Bangalore South Gottigere-0071 37.00 3.00 
46 Kalena Agrahara Lake / Bangalore South Kalena Agrahara-0043 7.00 30.00 
47 Subbarayanakere / Bangalore South Gottigere-0012 5.00 10.00 
48 Subedeharanakere / Bangalore South Begur-0048 6.00 5.00 
49 Subramanyapura Lake / Bangalore South Uttarahalli-0064 18.00 6.00 
50 Swaranakunte gudda kere / Bangalore South Chandrashekarapura-0001 9.00 5.00 
51 Yellenhalli Lake / Bangalore South Yelanahalli-0055 4.00 39.00 
52 Annappahalli / Yelachenahalli Lake / Bangalore Yelachenahalli-06, Gopinayakanahalli- 6.00 32.00 
South 14 
53 Kalyani / Kunte (Next to Sai Baga Temple) / Vasanthapura-021 1.00 8.00 
Bangalore South 
54 Byrasandra kere / Chickpet Byrasandra-0056 15.00 11.00 
55 Anjanapura Lake / Alahalli / Bangalore South Alahalli-0030 Gollahali-0003 21.00 25.00 
56 Nagarabhavi / Bangalore South Nagarabhvi-77 17.00 39.00 
57 Abbigere kere / Bangalore South / North Addl. Abbigere-75 26.00 6.00 
Singapur-93 21.00 7.00 
58 Chikka Banavara / Bangalore North Chikka Banavara-3 67.00 38.00 
Somashettyhalli-73 3.00 21.00 
Kere gullada halli-22 26.00 32.00 
Ganigarahalli-11, 15 4.00 14.00 
2.00 30.00 
59 Lakshmipura lake / Bangalore North Lakshmipura-25 10.00 20.00 
60 Bellahalli / Bangalore North Addl Bellahalli-68 18.00 32.00 
61 Medi Agrahara / Bangalore North Addl Medi Agrahara-33 13.00 15.00 
62 Shivanahalli / Bangalore North Addl Shivanahalli-48 14.00 30.00 
Allalasandra-38 3.00 22.00 
63 Singapura kere / Bangalore North Addl Singapura-102 66.00 18.00 























ಭಾಗ-೧ 




























































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೪೩ 
64 | Singapura kere / Bangalore North Addl Srinivasapura-2 3.00 14.00 
65 Vaderahalli / Bangalore North Addl Vaderahalli-32 9.00 34.00 
66 Kalkere Rampura kere / Bangalore East Kalkere-162 64.00 25.00 
Rampura-22 3.00 4.00 
Maragondanahalli-71 11.00 35.00 
Huvineane-86 108.00 7.00 
67 Chennasandra-2 / Bangalore East Banasawadi-21 1 42.00 38.00 
68 Dubasipalya / Bangalore South Valagerchalli-43 23.00 35.00 
69 Pattanagere Kenchenhalli/ Bangalore South Pattanagere-43 0.00 31.00 
Kenchenahalli-33 3.00 39.00 
70 1001 / Bangalore South lbbblur-0036 18.00 6.00 
71 Gowdanapalya Lake / Bangalore South Kadirenahalli-33 9.00 30.00 
72 Gattagigere Palya / Bangalore South Somapura-27/53 0.00 37.00 
73 Chikkegowdanapalya / Bangalore South Hemmagipura-92 1.00 33.00 
74 Kengeri Lake / Bangalore South Kengeri-15 27.00 3.00 
Velagerahalli-85 5.00 13.00 
75 Varahasandra Lake / Bangalore South Hemmigepura-004 4.00 11.00 
Varahasandra-0024 13.00 9.00 
76 Vishvaneedam Lake / Bangalore North Herohalli-50 4.00 30.00 
77 Mallesandra Gudde kere / Bangalore North Mallasandra-49 11.00 28.00 
Mallasandra-50 5.00 23.00 
78 | Sriganda Kaval (Near Rajiv Gandhi Nagar) Sriganda Kaval-15 6.00 33.00 
Bangalore North 
S. Renukaradhya 
Under Secretary to Government 
P.R. 454 Urban Development Department 


ಭಾಗದಲ್ಲಿರುವ “5/26 0! 108” ಪ್ಯಾರಾದಲ್ಲಿ (ಪುಟ ಸಂಖ್ಯೆ : 


ನಗರಾಭಿವೃದ್ಧಿ ಸಚಿವಾಲಯ 


ತಿದ್ದುಪಡಿ 
೧ 


ಸಂಖ್ಯೆ : ನಅಇ 296 ಬೆಂರೂಪ್ರಾ 2009, ಬೆಂಗಳೂರು ದಿನಾಂಕ : 23-01-2012 


ವಿಷಯ : 
ಅನುಮೋದನೆ ನೀಡಿರುವ ಬಗ್ಗೆ. 


ದಾವಣಗೆರೆ-ಹರಿಹರ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಮಹಾಯೋಜನೆ (ಪರಿಷ್ಕೃತ-1್ಕೆ ಸರ್ಕಾರದ ಅಂತಿಮ 


ಸರ್ಕಾರದ ಆದೇಶ ಸಂಖ್ಯೆ: ನಅಇ 81 ಬೆಂರೂಪ್ರಾ 2008, ಬೆಂಗಳೂರು ದಿನಾಂಕ : 26-07-2008ರ ದಾವಣಗೆರೆ-ಹರಿಹರ ಸ್ಥಳೀಯ 
ಯೋಜನಾ ಪ್ರದೇಶದ ಮಹಾಯೋಜನೆ (ಪರಿಷ್ಕೃತ-1)್ಕೆ ಆದೇಶದಲ್ಲಿ ಅಂತಿಮ ಅನುಮೋದನೆ ನೀಡಿರುವ ವರದಿಯಲ್ಲಿನ ವಲಯ ನಿಯಮಾವಳಿ 
135) 36.0 ಚ.ಮೀ. ಎಂದು ನಮೂದಿಸಿರುವುದನ್ನು 540 ಚ.ಮೀ. ಎಂದು 


ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 455 ನಗರಾಭಿವೃದ್ಧಿ ಇಲಾಖೆ 
ವಸತಿ ಸಚಿವಾಲಯ 
ವಿಷಯ : ಕೇಂದ್ರ ಪುರಸ್ಕೃತ ಯೋಜನೆ ನರ್ಮ್‌ ಯೋಜನೆಯಡಿ ಸಮಗ್ರ ವಸತಿ ಮತ್ತು ಕೊಳಚೆ ಅಭಿವೃದ್ಧಿ ಯೋಜನೆ 
(SDP) ಅನುದಾನ ಬಿಡುಗಡೆ ಬಗ್ಗೆ. 
ಓದಲಾಗಿದೆ: 1 ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇವರ ಪತ್ರ ಸಂಖ್ಯೆ : ಕಕೊಆಮ : ಲೆ.ಪ.ಠಶಾ : 
Jn NURM-IHSDP ಅನುದಾನ : 2011-12, ದಿನಾಂಕ : 29-11-2012. 
2. ಆರ್ಥಿಕ ಇಲಾಖೆ (ವೆಚ್ಚ-3/9) ಹಿಂಬರಹ ಸಂಖ್ಯೆ = FD/660/Exp-9/2011, ದಿನಾ೦ಕ : 13-01-2012. 
ಪ್ರಸ್ತಾವನೆ : 


ಮೇಲೆ ಓದಲಾದ (1)ರ ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇವರ ಪತ್ರದಲ್ಲಿ ಸಮಗ್ರ ವಸತಿ ಮತ್ತು ಕೊಳಚೆ ಪದೇಶ 
ಅಭಿವೃದ್ಧಿ ಯೋಜನೆಯಡಿಯಲ್ಲಿ (1150೧) ರಾಜ್ಯಾದ್ಯಂತ ವಿವಿಧ ನಗರ/ಪಟ್ಟಣಗಳಲ್ಲಿ ಮನೆಗಳ ನಿರ್ಮಾಣ ಹಾಗೂ ಅಭಿವೃದ್ಧಿ ಕಾಮಗಾರಿಗಳನ್ನು 
ಕೈಗೆತ್ತಿಕೊಂಡಿದ್ದು ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿರುತ್ತದೆ. ಸದರಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಬಿಡುಗಡೆಯಾಗಿರುವ ಅನುದಾನಕ್ಕೆ 
ಸಮಾನಾಂತರವಾಗಿ ಬಿಡುಗಡೆಯಾಗಬೇಕಾದ ಹ೦ತ-1 ಮತ್ತು ಹ೦ತ-2ರ ನಗರ/ಪಟ್ಟಣಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಬಾಕಿ ವಂತಿಗೆ ರೂ. 
1126.32 ಲಕ್ಷಗಳನ್ನು 2011-12ನೇ ಸಾಲಿನ ಪೂರಕ ಆಯವ್ಯಯದಲ್ಲಿ ನಿಗದಿಪಡಿಸಿ ಸಮಗ್ರ ವಸತಿ ಮತ್ತು ಕೊಳಚೆ ಪ್ರದೇಶ ಅಭಿವೃದ್ಧಿ ಯೋಜನೆಯ 


೭೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಶೀರ್ಷಿಕೆ 2217-04-191-2-03 (SDP) ಅಡಿಯಲ್ಲಿ ಮಂಡಳಿಗೆ ಬಿಡುಗಡೆ ಮಾಡಬೇಕೆಂದು ಆಯುಕ್ತರು, ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 

ಸರ್ಕಾರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 12 ಕೊಮಂಲೆ 2009, ಬೆಂಗಳೂರು, ದಿನಾಂಕ : 25-01-2012 

ಪ್ರಸ್ತಾವನೆಗಳಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕೈಗೊಂಡಿರುವ ಸಮಗ್ರ ವಸತಿ ಮತ್ತು ಕೊಳಚೆ 
ಪ್ರದೇಶ ಅಭಿವೃದ್ಧಿ (115೧೧) ಯೋಜನೆಯಡಿಯ ಮನೆಗಳ ನಿರ್ಮಾಣ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದ ವಂತಿಗೆಗೆ 
ಸಮಾನಾಂತರವಾಗಿ ರಾಜ್ಯ ಸರ್ಕಾರದ ಪಾಲಿನ ಬಾಕಿ ಅನುದಾನವನ್ನು 2011-12ನೇ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ 2217-04-191-2-03 
(150೧) ಯಡಿ ಪೂರಕ ಅಂದಾಜು-॥ ರಲ್ಲಿ ಒದಗಿಸಿರುವ ಅನುದಾನ ರೂ. 1126.32 ಲಕ್ಷಗಳನ್ನು (ಹನ್ನೊಂದು ಕೋಟಿ ಇಪ್ಪತ್ತಾರು ಲಕ್ಷದ 
ಮೂವತ್ತೆರಡು ಸಾವಿರ ರೂಪಾಯಿಗಳು ಮಾತ್ರ) ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಬಿಡುಗಡೆ ಮಾಡಿ ಸರ್ಕಾರ ಆದೇಶಿಸಿದೆ. 

ಕಾಲಕಾಲಕ್ಕೆ ಕೇಂದ್ರ ಸರ್ಕಾರದಿಂದ ಹೊರಡಿಸುವ ಸೂಚನೆ, ಮಾರ್ಗಸೂಚನೆ, ಕೇಂದ್ರ ಸಿ.ಎಸ್‌.ಎಂ.ಸಿ. ಸಭೆಯ ನಡವಳಿಯಲ್ಲಿ ನೀಡಿರುವ 
ಸೂಚನೆ, ಎಸ್‌.ಎಲ್‌.ಇ.ಸಿ. (॥ಗSDP) ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರ ಜೊತೆಗೆ ಈ ಕೆಳಕಂಡ ಷರತ್ತುಗಳನ್ನು ಪಾಲಿಸಬೇಕೆಂದು 
ಸೂಚಿಸಲಾಗಿದೆ. 

1. ಈ ಮೊತ್ತವನ್ನು ಯಾವ ಉದ್ದೇಶಕ್ಕೆ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಬಳಸತಕ್ಕದ್ದು. 

ಫಲಾನುಭವಿಗಳಿಂದ ವಂತಿಕೆಯು ನಿಯಮಿತವಾಗಿ ಪಾವತಿಯಾಗುವಂತೆ ಕ್ರಮ ವಹಿಸತಕ್ಕದ್ದು. 
ಯೋಜನೆಯ ಅನುಷ್ಠಾನದ ಹಂತದ ಬಗ್ಗೆ ಕಾಲಕಾಲಕ್ಕೆ ವರದಿಗಳನ್ನು ಕೇಂದ/ರಾಜ್ಯ ಸರ್ಕಾರಕ್ಕೆ ನೀಡತಕ್ಕದ್ದು. 
ಈ ಆದೇಶದಲ್ಲಿ ಬಿಡುಗಡೆ ಮಾಡಲಾಗಿರುವ ಅನುದಾನದ ಬಗ್ಗೆ ಪ್ರತ್ಯೇಕ ಲೆಕ್ಕವನ್ನು ಇಡತಕ್ಕದ್ದು. 
ಸರ್ಕಾರಕ್ಕೆ ಆಡಿಟ್‌ ವರದಿಯನ್ನು ನಿಗದಿತ ಸಮಯಕ್ಕೆ ಸಲ್ಲಿಸತಕ್ಕದ್ದು. 
೯ಕ ವರ್ಷದಲ್ಲಿ (2011-12) ಬಿಡುಗಡೆಯಾಗಿರುವ ಮೊತ್ತಕ್ಕೆ ನಿಗದಿತ ಅವಧಿಯೊಳಗೆ ಹಣ ಬಳಕೆ ಪ್ರಮಾಣ ಪತ್ರಗಳನ್ನು 


೦ ಟಾಜಹ ಟೂ ಟಟ 


@ 
ಮ್ಮ 


7. ಈ ಆದೇಶದಲ್ಲಿ ಬಿಡುಗಡೆಗೊಳಿಸಲಾಗಿರುವ ಮೊತ್ತವನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯು, ವಸತಿ ಇಲಾಖೆಯ ಉಪ 
ಕಾರ್ಯದರ್ಶಿಯವರ ಮೇಲು ಸಹಿ ಪಡೆದ ನಂತರ ಪಡೆಯತಕ್ಕದ್ದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ : FD/660/Exp-9/2011, ದಿನಾಂಕ : 13-01-2012 ಸೂಚನೆಯಂತೆ 
ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಆರ್‌. ನಾಗರಾಜ 


ಪೀಠಾಧಿಕಾರಿ-4 
ಪಿ.ಆರ್‌. 456 ವಸತಿ ಇಲಾಖೆ 
ENERGY SECRETARIAT 
Sub: Issue of directions under Section 11 of Electricity Act 2003 to the Generators in the State for Supply 


of Energy to the State subject to determination of final tariff by Hon'ble Karnataka Electricity 
Regulatory Commission (KERC). 
Read: 1. Letter No. PCKL/A11/22/2007-08/5860, dated 31-12-2011 of Managing Director, Power 

Company of Karnataka Limited, Bangalore. 

2. Letter No. PCKL/A1/22/2007-08/5918, dated 03-01-2012 of Managing Director, Power 
Company of Karnataka Limited, Bangalore. 

3. Letter No. PCKL/A1/19/2009-10/6585, dated 25-01-2012 of Managing Director, Power 
Company of Karnataka Limited, Bangalore. 

Preamble: 

1. The State is facing power shortage during 2011-12. There is a deficit between demand and supply in the State. Owing to 
steep increase over the years in the demand for power supply, the daily consumption of energy has also increased. 

2. Compared to previous year, the State has received less rainfall in the catchment areas of the main Hydel reservoirs. As of 
now, 53% of the State’s generation is met from Hydel sources. 

3. The State is making concerted efforts to increase generation . The first unit of the M/s UPCL (600 MW) was synchronized 
on 18" July 2010, the unit was stabilized and COD was achieved in November 2010. 402 MW of RE power was added 
during 2010-11 and 441 MW of power is expected to be added during 2011-12. Even with the addition of 250 MW from 
೧೧೮5 unit 8 and 60 MW from Kaiga Unit 4 being Karnataka share, the State continues 10 face deficit. 


4. Following issues have also contributed to the widening of the gap between demand and supply :- 
a. Ason31° December 2011 only 5871 MU of Hydro power is left in the major reservoirs. After deducting 
10% carry over only 5000 MU is available for balance period of 182 days i.e., upto 30" June 2012. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೪೫ 





10, 


11. 


12. 


13. 


14. 


15. 


16. 


17. 


18. 


b. Evacuation line for full load of UPCL Unit Il (540 MW) which was expected by June 2012 has been 
postponed due to delay in MOEF clearance. 
c. None ofthe power plants either from CGS or from KPCL are expected to commission during 2011-12 
except Vallur TPP Unit | from which State allocation is meager i.e. 37.17 MW. 
d. Karnataka has experienced a reduction in power availability from its share from Central Generating 
Stations. As against the allocated share of 1700 MW daily, on an average only about 1522 MW is 
being received resulting in a shortage of about 178 MW per day. This has further disrupted power 
availability to the State. 
e. Recurring problems in coal supply to RTPS units. Therefore generation from all the Units of RTPS is 
affected. 
f. The second unit of 500 MW capacity of Bellary is expected to be commissioned by the forest week of 
March 2012. But, during the initial period of stabilization full power may not get generated daily. 
The gap between the present and previous year’s consumption is likely to widen in the ensuing summer months upto May 
2012. 
The State Government has been reviewing the power situation on a regular basis. It has implemented a series of 
measures to ensure effective load management and minimum disruption of power in the State. Presently, the Distribution 
Companies in the State are supplying 6 hours of 3 phase power supply and 10-11 hours single phase power supply in the 
rural areas. The availability of power in the designated areas is being closely monitored on feeder basis at the State level. 
The Government is conscious of the fact that it is necessary to make power available to the consumers in the coming 
months especially having regard to the fact that there are examinations scheduled as well as the agriculture season till the 
month of April 2012. 
The average State consumption in 2012 has increased by 10% as compared to consumption in 2011. The consumption 
may go upto 200 MU during peak summer months i.e. February 2012 to May 2012. 
To augment power supply, the State has initiated measures for procuring power on competitive basis in the short term 
and medium term to meet the load of the summer months. As a result, advance action was initiated for procurement of 
power thorough competitive bidding process from September 2011 to June 2013 by Power Company of Karnataka 
Limited on behalf of Distribution companies of Karnataka. 
As against the LOls placed for procurement for 780 MW RTC firm power, only 530 MW is available from Karnataka 
generators. Out of 250 MW from outside sources, only small quantum was made available by SRLDC due to corridor 
congestion (November 2011-Nil, December 2011-72 MW, January 2012-60 MW, February 2012-Nil and March 2012-105 
MW). 
Even for procurement of peak power, as against LOls issued for an average of about 438 MW, the quantum being 
received/cleared due to corridor congestion is also very small (February 2012-49 MW & March 2012-195 MW). 
In view of non availability of corridor from ER/WR to SR, power flow to Karnataka from outside sources up to end May 
2012 is meager. 
The availability of power through Energy Exchanges is also constrained by corridor congestion. Rates are fluctuating and 
there is no guarantee that the required power can be obtained through energy exchange. Hence, the State cannot depend 
on any additional quantum of power from outside sources for the period between February 2012 to May 2012. 
There is remote possibility of getting any additional quantum of power from outside generators either through bidding 
process or bilateral transactions due to corridor congestion. 
In the circumstances, the endeavour of the State is that every possible source of power should be tapped in the coming 
months. To mitigate the likely power shortages and to maintain regularity and minimize inconvenience to the public is a 
matter of paramount concern in the coming months. 
The State Government is of the considered opinion that the prevailing power situation in the State warrants measures to 
protect the public interest. The State is also aware that the genuine economic interests of the generators are to be borne 
in mind in view of costs of inputs for power generation. 
In view of non-availability of corridor for inter-state transmission of power, the only option left is to tap power from Intra- 
State Generators of around 660 MW. 
Following are the details of available generation capacity of Private Entrepreneurs in the State of Karnataka. 











Generation Source Net Capacity in MW 
Cogeneration without | 419 
PPA 
JSWEL Available for export : 250 MW out of 1160 MW 
Torangallu a. 650 MW is being scheduled against Lol to 
BESCOM. 
b. 260MW of Captive consumption. 














೭೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





19. 


20. 


21. 


At meeting chaired by th Hon'ble Chief Minister, Govt. of Karnataka on 31-12-2011, it was decided to procure the power 
from the Generators within the State and fix the tentative tariff of Rs. 5.30 per unit obtained against previous tender 
notification dated 29-10-2011 subject to determination of final tariff by Hon'ble KERC for Generators pumping energy 
against order issued under Section 11. 
Section 11 of EA 2003 provides that : 
1. “The Appropriate Government may specify that a generating company shall, in extraordinary circumstances operate 
and maintain any generating station in accordance with the directions of that Government in the public interest. 
2. The Appropriate Commission may offset the adverse financial impact of the directions referred to in sub-section (1) 
on any generating company in such manner as it considers appropriate”. 
As a matter of policy, it is in the public interest and the duty of the State to mitigate the acute power crisis in the State. 
Accordingly, all generators in the State are to run their plants to full exportable capacity and supply all the electricity thus 
generated to the State Grid, to bridge the demand supply gap. Hence, this order : 
Government Order No. EN 2 PPC 2012, Bangalore, Dated: 27" January 2012 
In the circumstances explained in the Preamble, and in exercise of the powers conferred under section-ll of Electricity Act 


2003, the State Government hereby issues the following directions in the public interest with effect from 1° February 2012 and will 


be in force till 31° May 2012 or until further orders whichever is earlier :- 


a. 


All the Generators in the State of Karnataka shall operate and maintain their generating stations to maximum exportable 
capacity and shall supply all exportable electricity generated to the State Grid for utilization within the State subject to 
following conditions : 
i) The tentative tariff for supply of energy by the Generators under section 11 and who do not have 
Power Purchase Agreement with Electricity Supply Companies shall be Rs. 5.30/unit subject to 
determination of final tariff by Hon'ble KERC. 


ii) Joint meter readings taken by ESCOMs on 31-01-2012 midnight shall be basis for raising the monthly 
bills. 

iii) LC will be provided by the ESCOMs to the extent of cost of power allocated. 

iv) Rebate of 2% shall be allowed on the bill amount if payment is made within 5 days from the date of 


presentation of bill or otherwise 1% shall be allowed if the payments are made within 30 days. 


Vv) Due date for making payment shall be 30 days from the date of presentation of the bill. 
vi) Surcharge at 1.25% per month shall be payable if the payments are made beyond due date. 
vii) The Jurisdictional Distribution Licensee shall raise the bill for the energy imported by the Generators 


under section 11. 


viii) Energy pumped by Generators under section 11 shall be allocated amongst ESCOMs as per Govt. 
Order dated 12-10-2011 in line with CGS allocation and is as follows : 
BESCOm ಕ 49.62% 
MESCOM ಕ್ವ 08.33% 
0೯50 ಕ 10.61% 
HESCOM ; 18.18% 
GESCOM 2 13.26% 
ix) The Generators shall raise the bills in the above proportion to respective ESCOMs. 


The above tariff is provisional and is subject to approval of Karnataka Electricity Regulatory Commission (KERC). 
The above proposal shall not be applicable for the Intra-State Generators who are having valid PPA’s with the Distribution 
Licencees in the State of Karnataka. 
All State Electricity Supply Companies (ESCOMs) shall submit a Memorandum on the power situation within 15 days from 
date of this order before the Karnataka Electricity Regulatory Commission (KERC) and request to fix the tariff for supply of 
energy by the Generators source-wise (i.e. Cogeneration, Biomass, Captive, IPP, etc) under section 11 of Electricity Act 
2003. 
By Order and in the Name of the Governor of Karnataka 
Suresh B. Krishnappanavar 
Under Secretary to Government 
PR. NO. 457 Energy Department 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೪೭ 





ಇಂಧನ ಸಚಿವಾಲಯ 
ವಿಷಯ : ಮೆ॥ ಶ್ರೀ ಆಂಜನೇಯ ಪವರ್‌-ಟೆಕ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರ 800 ಕಿಲೋ ವ್ಯಾಟ್‌ ಸಾಮರ್ಥ್ಯದ ಕಿರು 
ಜಲ ವಿದ್ಯುತ್‌ ಯೋಜನೆಗೆ ಕಾಲಾವಕಾಶ ವಿಸ್ತರಣೆ ಮಡುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 89 ಎನ್‌ಸಿಇ 2002, ದಿನಾ೦ಕ : 08-05-2002. 
2 ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 172 ಎನ್‌ಸಿಇ 2010, ದಿನಾ೦ಕ : 02-07-2010. 
3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ 
: ಕೆಆರ್‌ಇಡಿ/06/5/(--83/2011/22, ದಿನಾ೦ಕ : 05/06-01-2012. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಆದೇಶದಲ್ಲಿ ಮೆ॥ ಶ್ರೀ ಆಂಜನೇಯ ಪವರ್‌-ಟೆಕ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ರಾಯಚೂರು 
ಜಿಲ್ಲೆಯ ಸಿಂಧನೂರು ಬಲಿ ಡಿ-54 ಟಿ.ಎಲ್‌.ಬಿ.ಸಿ. ಕೆನಾಲ್‌ನ 628ನೇ ಚೈನೇಜ್‌ನಲ್ಲಿ 800 ಕಿಲೋ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ 
ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. 
ಮೇಲ್ಕಂಡ 800 ಕಿಲೋ ವ್ಯಾಟ್‌ ಸಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯ ಅನುಷ್ಠಾನಕ್ಕೆ ಕಾಲಾವಕಾಶವನ್ನು ಮೇಲೆ ಓದಲಾದ ಕ್ರಮ 
ಸಂಖ್ಯೆ (2)ರ ಆದೇಶದಲ್ಲಿ ದಿನಾಂಕ : 30-09-2010 ರವರೆಗೆ ವಿಸ್ತರಿಸಲಾಗಿತ್ತು. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (3)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು ಶ್ರೀ ಆಂಜನೇಯ ಪವರ್‌-ಟೆಕ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ಬಳಿ ಡಿ-54 ಟಿ.ಎಲ್‌.ಬಿ.ಸಿ. 
ಕೆನಾಲ್‌ನ 628ನೇ ಚೈನೇಜ್‌ನಲ್ಲಿ ಹಂಚಿಕೆಯಾಗಿರುವ 800 ಕಿಲೋ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯ ಕೆಲಸ ಕಾರ್ಯಗಳು 
ಶೇಕಡ 100 ರಷ್ಟು ಪೂರ್ಣಗೊಂಡಿರುವುದರಿಂದ ಯೋಜನೆಯ ಅನುಷ್ಠಾನಕ್ಕಾಗಿ ಕಾಲಾವಕಾಶವನ್ನು ದಿನಾಂಕ : 31-01-2012 ರವರೆಗೆ ವಿಸ್ತರಿಸಲು 
ಶಿಫಾರಸ್ಸು ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕ೦ಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಇಎನ್‌ 26 ಎನ್‌ಸಿಇ 2012, ಬೆಂಗಳೂರು, ದಿನಾಂಕ : 24-01-2012 
ಶ್ರೀ ಆಂಜನೇಯ ಪವರ್‌-ಟೆಕ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ಬಳಿ ಡಿ-54 ಟಿ.ಎಲ್‌.ಬಿ.ಸಿ. 
ಕೆನಾಲ್‌ನ 628ನೇ ಚೈನೇಜ್‌ನಲ್ಲಿ ಹಂಚಿಕೆಯಾಗಿರುವ 800 ಕಿಲೋ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯ ಅನುಷ್ಠಾನಕ್ಕಾಗಿ 
ಅಂತಿಮವಾಗಿ ಕಾಲಾವಕಾಶವನ್ನು ದಿನಾಂಕ : 31-03-2012 ರವರೆಗೆ ವಿಸ್ತರಿಸಲಾಗಿದೆ. 
ಸದರಿ ಆದೇಶವನ್ನು ರದ್ದುಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಮೇಲೆ ಕ್ರಮ ಸಂಖ್ಯೆ (1ರಲ್ಲಿ ಓದಲಾದ ಹಂಚಿಕೆ ಆದೇಶದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 458 ಇಂಧನ ಇಲಾಖೆ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಚಿವರ ಸ್ಥಾನಮಾನವನ್ನು ಹೊಂದಿರುವ ಕಾರ್ಯನಿರ್ವಾಹಕ/ಪ್ರಾಧಿಕಾರಗಳಿಗೆ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ. 
ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 41 ಶಿಸನೇ 2002, ದಿನಾಂಕ : 17-06-2002. 
ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 6 ಶಿಸನೇ 2009, ದಿನಾಂಕ : 28-04-2009. 
ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 68 ಶಿವಾನೀ 2008, ದಿನಾಂಕ : 22-08-2008. 
ಸುತ್ತೋಲೆ ಸಂಖ್ಯೆ : ಸಿಆಸುಇ 148 ಶಿಸನೇ 2010, ದಿನಾ೦ಕ : 26-02-2011. 
ತಿದ್ದೋಲೆ ಸಂಖ್ಯೆ : ಸಿಆಸುಇ 148 ಶಿಸನೇ 2010, ದಿನಾಂಕ : 26-02-2011. 
ತಿದ್ದುಪಡಿ ಸಂಖ್ಯೆ : ಸಿಆಸುಇ 148 ಶಿಸನೇ 2010, ದಿನಾಂಕ : 26-04-2011. 
ತಿದ್ದುಪಡಿ ಸಂಖ್ಯೆ : ಸಿಆಸುಇ 7 ಶಿಸನೇ 2011 ದಿನಾಂಕ : 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 41 
ಶಾಸನ 2006, ದಿನಾಂಕ : 04-07-2011. 


ವಿಷಯ : 
ಓದಲಾಗಿದೆ : 


PAH WNP 


ಪ್ರಸ್ತಾವನೆ : 

ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯದ ಸಂಪೂರ್ಣ ಸಾಮರ್ಥ್ಯವನ್ನು ಸಂಪೂರ್ಣ ಸದ್ಭಳಕೆ ಮಾಡುವ ಉದ್ದೇಶದಿಂದ ವಿವಿಧ 
ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರವು ವಿವಿಧ ಆಯೋಗ /ಸಮಿತಿ/ಪ್ರಾಧಿಕಾರ/ಮಿಷನ್‌ /ಕಾರ್ಯಪಡೆಗಳನ್ನು ಹೊಸದಾಗಿ 
ರಚಿಸಿದ್ದು, ಅಧ್ಯಕ್ಷರುಗಳನ್ನು ನೇಮಿಸಿ ಅವರುಗಳಿಗೆ ಸೂಕ್ತ ಸ್ಥಾನಮಾನವನ್ನು ಸಹ ನೀಡಲಾಗಿದೆ. ಈ ಕಾರ್ಯನಿರ್ವಾಹಕರು/ಪ್ರಾಧಿಕಾರಗಳ ವೆಚ್ಚಗಳನ್ನು 
ಸಂಬಂಧಪಟ್ಟ ಆಡಳಿತಾತ್ಮಕ ಇಲಾಖೆಗಳು ಭರಿಸುತ್ತಿರುವುದರಿಂದ ಈ ಕಾರ್ಯನಿರ್ವಾಹಕರು/ಪ್ರಾಧಿಕಾರಗಳಿಗೆ ನೀಡಬೇಕಾದ ಸೌಲಭ್ಯಗಳ ಬಗ್ಗೆ 
ಇಲಾಖೆಗಳು ಸ್ಪಷ್ಟೀಕರಣಗಳನ್ನು ಕೋರಿರುವುದರ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಾಹಕರು /ಪ್ರಾಧಿಕಾರಗಳಿಗೆ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ 
ಮಾರ್ಗಸೂಚಿಗಳನ್ನು ಹೊರಡಿಸುವುದು ಅಗತ್ಯವೆಂದು ಮನಗಂಡು ಸಂಬಂಧಪಟ್ಟಂತೆ ಈ ಹಿಂದೆ ಹೊರಡಿಸಲಾಗಿರುವ ಎಲ್ಲಾ ಆದೇಶಗಳನ್ನು ಹಾಗೂ 
ಸುತ್ತೋಲೆಗಳನ್ನು ಕ್ರೋಢೀಕರಿಸಿ ಒಂದೇ ಆದೇಶವನ್ನು ಈ ಕೆಳಕಂಡಂತೆ ಹೊರಡಿಸಲಾಗಿದೆ. 


೭೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 102 ಶಿಸನೇ 2011, ಬೆಂಗಳೂರು, ದಿನಾಂಕ : 23-01-2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಸಚಿವರ ಸ್ಥಾನಮಾನವನ್ನು ಹೊಂದಿರುವ ಕಾರ್ಯನಿರ್ವಾಹಕ ಅಥವಾ 


ಪ್ರಾಧಿಕಾರಿಗಳು/ಆಯೋಗ/ಸಮಿತಿ/ಮಿಷನ್‌/ಕಾರ್ಯಪಡೆಗಳು ಈ ಕೆಳಕಂಡಂತೆ ಸೌಲಭ್ಯಗಳನ್ನು ಹೊಂದತಕ್ಕದೆಂದು ಆದೇಶಿಸಿದೆ. 


1. 





ವೇತನ ಮತ್ತು ಭತ್ಯೆಗಳು : ಕಾರ್ಯಕಾರಿ ಆದೇಶದ ಮೇರೆಗೆ ಸಚಿವರ : ರಾಜ್ಯ ಸಚಿವರ, ಉಪ ಸಚಿವರ ಸ್ಥಾನಮಾನ ನೀಡಿರುವ 
ಯಾವುದೇ ಕಾರ್ಯನಿರ್ವಾಹಕ : ಪ್ರಾಧಿಕಾರವು 1956ರ ಕರ್ನಾಟಕ ಸಚಿವರುಗಳ ವೇತನ ಮತ್ತು ಭತ್ಯೆಗಳ ಅಧಿನಿಯಮ ಹಾಗೂ 
ಸಂಬಂಧಪಟ್ಟ ನಿಯಮಾವಳಿಯನ್ವಯ ವೇತನ, ಭತ್ಯೆ ಇತ್ಯಾದಿಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 

ಮನೆ ಬಾಡಿಗೆ : ಅಂತಹ ಕಾರ್ಯನಿರ್ವಾಹಕ : ಪ್ರಾಧಿಕಾರವು ತಮ್ಮ ಅಧಿಕಾರಾವಧಿಯಲ್ಲಿ ಬೆಂಗಳೂರು ನಗರದಲ್ಲಿ ಒಂದು ಸುಸಜ್ಜಿತ 
ನಿವಾಸವನ್ನು ಹೊಂದಲು ಅಥವಾ ಸುಸಜ್ಜತ ನಿವಾಸದ ಬದಲಿಗೆ ಬೆ೦ಗಳೂರು ನಗರದಲ್ಲಿ ಮಾಸಿಕ ರೂ. 20,000 ಅಥವಾ ಇತರೆ 
ನಗರಗಳಲ್ಲಿ ಮಾಸಿಕ ರೂ. 15,000 ಮನೆ ಬಾಡಿಗೆ ಭತ್ಯೆ ಪಡೆಯಲು ಅರ್ಹರಿರುತ್ತಾರೆ. ಲೋಕೋಪಯೋಗಿ ಇಲಾಖೆಯ ಮೌಲ್ಯಮಾಪನಕ್ಕೆ 
ಒಳಪಟ್ಟು ಬೆ೦ಗಳೂರು ನಗರದಲ್ಲಿ ಮಾಸಿಕ ರೂ. 40,000 ಹಾಗೂ ಇತರೆ ನಗರಗಳಲ್ಲಿ ಮಾಸಿಕ ರೂ. 20,000 ಗರಿಷ್ಠ ಬಾಡಿಗೆ 
ಮನೆಯನ್ನು ಪಡೆಯಬಹುದಾಗಿದೆ. 

ವಾಹನ ಸೌಕರ್ಯ & ಇಂಧನ ಬತ್ತೆ : ಕಾರ್ಯನಿರ್ವಾಹಕ : ಪ್ರಾಧಿಕಾರವು ತಮ್ಮ ಅಧಿಕಾರಾವಧಿಯಲ್ಲಿ ಚಾಲಕರ ಸಮೇತ ಅಧಿಕೃತ 
ಜ್ಞಾಪನ ಸಂಖ್ಯೆ : ಸಿಆಸುಇ 68 ಶಿವಾನೀ 2008, ದಿನಾಂಕ : 22-08-2008 ರಲ್ಲಿ ನಿಗದಿಪಡಿಸಿರುವ ರೂ. 11.00 ಲಕ್ಷ ಆರ್ಥಿಕ 
ಮಿತಿಯೊಳಗೆ ವಾಹನವನ್ನು ಸಂಬಂಧಪಟ್ಟ ಆಡಳಿತ ಇಲಾಖೆಯಿಂದ ಆರ್ಥಿಕ ಇಲಾಖೆಯ ಅನುಮತಿಗೆ/ಸಹಮತಿಗೆ ಒಳಪಟ್ಟು 
ಖರೀದಿಸಬಹುದು ಹಾಗೂ ಸಿಆಸುಇಲಾಖೆಯಿಂದ ಅಧ್ಯಕ್ಷರುಗಳ ಉಪಯೋಗಕ್ಕಾಗಿ ತಾತ್ಕಾಲಿಕವಾಗಿ ನೀಡಿರುವ ವಾಹನಗಳನ್ನು ಆಡಳಿತ 
ಇಲಾಖೆಯಿಂದ ಹೊಸ ವಾಹನಗಳನ್ನು ಖರೀದಿಸಿದ ನಂತರ ಅತಿಥಿಗೃಹಕ್ಕೆ ಹಿ೦ದಿರುಗಿಸತಕ್ಕದ್ದು. ಸದರಿ ಅಧ್ಯಕ್ಷರುಗಳು ಮಾಸಿಕ 550 
ಲೀಟರ್‌ಗೆ ಸಮಾನವಾದ ಇಂಧನ ಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆ. ಹಾಗೂ ಅಧ್ಯಕ್ಷರುಗಳು ತಮ್ಮ ವಾಹನಗಳಿಗೆ ಕೆಂಪು ದೀಪವನ್ನು 
ಅಳವಡಿಸುವಂತಿಲ್ಲ. 

ಆಪ್ತ ಸಿಬ್ಬಂದಿ : ಈ ಕಾರ್ಯನಿರ್ವಾಹಕ : ಪ್ರಾಧಿಕಾರಗಳು ಈ ಕೆಳಕಂಡಂತೆ ಆಪ್ತ ಸಿಬ್ಬಂದಿಯನ್ನು ಹೊಂದಬಹುದು. 





ಅ) ಆಪ್ತ ಕಾರ್ಯದರ್ಶಿ — 1 ಹುದ್ದೆ 
ಆ) "ಸಿ' ವೃಂದ ದ 2 ಹುದ್ದೆಗಳು 
ಇ) "ಡಿ ವೃಂದ ದ 2 ಹುದ್ದೆಗಳು 
ಈ) ವಾಹನಚಾಲಕರು ದ 1 ಹುದ್ದೆ 


ಈ ಹುದ್ದೆಗಳನ್ನು ನಿಯೋಜನೆ ಮೂಲಕ ತುಂಬತಕ್ಕದ್ದು. ಅಧ್ಯಕ್ಷರುಗಳು ಇಚ್ಛಿಸುವ ವ್ಯಕ್ತಿಗಳನ್ನು ರಾಜ್ಯ ಸರ್ಕಾರ ಅಥವಾ ಕೇಂದ್ರ 
ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಉದ್ದಿಮೆಗಳು ಅಥವಾ ಕೇಂದ್ರ ಸರ್ಕಾರ ಉದ್ದಿಮೆಗಳು ಅಥವಾ ಸ್ವಾಯತ್ತ ಸಂಸ್ಥೆಗಳು, ನಿಗಮ ಅಥವಾ 
ಸ್ಥಳೀಯ ಸಂಸ್ಥೆಗಳು ಇತ್ಯಾಧಿಗಳಿಂದ ನಿಯೋಜನೆ ಮೂಲಕ ಪಡೆಯಬಹುದು. ಈ ನೇಮಕಾತಿಯು ಅಧ್ಯಕ್ಷರ ಅವಧಿಯೊಂದಿಗೆ 
ಮುಕ್ತಾಯಗೊಳ್ಳುವುದು. 

ಮೇಲೆ ತಿಳಿಸಿರುವಂತೆ ಆಪ್ತ ಕಾರ್ಯದರ್ಶಿ ಹುದ್ದೆಯನ್ನು ಗ್ರೂಪ್‌-ಎ ಅಥವಾ ಗ್ರೂಪ್‌-ಬಿ ಶ್ರೇಣಿಯ ಅಧಿಕಾರಿಗಳನ್ನು 
ನಿಯೋಜನೆ ಮೂಲಕ ಭರ್ತಿ ಮಾಡಿಕೊಳ್ಳತಕ್ಕದ್ದು. ಉಳಿದ ಸಿಬ್ಬಂದಿ ಅ೦ದರೆ ಗ್ರೂಪ್‌-ಸಿ ಮತ್ತು ಗ್ರೂಪ್‌-ಡಿ ವರ್ಗದ ನೌಕರರನ್ನು ಆಡಳಿತ 
ಹಾಗೂ ಇನ್ನಿತರ ಇಲಾಖೆಗಳಲ್ಲಿ ಸೂಕ್ತ ಸಿಬ್ಬಂದಿ ಇಲ್ಲದಿದ್ದ ಪಕ್ಷದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಅಧ್ಯಕ್ಷರ ಕಾರ್ಯಾವಧಿವರೆಗೆ ಮಾತ್ರ 
ನೇಮಿಸಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯ ಉದ್ದಿಮೆಗಳ ಮಹೋದ್ಯಮದ ಮಾರ್ಗಸೂಚಿಗಳು (ಅಧ್ಯಕ್ಷರಿಗೆ ಆಪ್ತ ಸಿಬ್ಬಂದಿಗಳನ್ನು ನೀಡುವ ಬಗ್ಗೆ) ಅನ್ವಯಿಸುವುದಿಲ್ಲ 
ಹಾಗೂ ಮೇಲೆ ನಿಗದಿಪಡಿಸುವ ಸಿಬ್ಬಂದಿ ಮಾದರಿಯು ಅನ್ವಯಿಸುತ್ತದೆ. 
ದೂರವಾಣಿ : ಕಾರ್ಯನಿರ್ವಾಹಕ : ಪ್ರಾಧಿಕಾರದ ಅಧಿಕೃತ ಉಪಯೋಗಕ್ಕಾಗಿ ಒಂದು ನಿವಾಸ ದೂರವಾಣಿಯನ್ನು ಅವರ ಸ್ವಂತ ಗೃಹದಲ್ಲಿ 
ಅಥವಾ ಬಾಡಿಗೆ ಮೇಲೆ ಪಡೆದ ನಿವಾಸದಲ್ಲಿ ಒದಗಿಸತಕ್ಕದ್ದು. 
ಪ್ರವಾಸಭತ್ಯೆ ಮತ್ತು ದಿನಭತ್ಯೆ : ಸಚಿವರುಗಳಿಗೆ ಅನ್ವಯಿಸುವ ಪ್ರವಾಸಭತ್ಯೆ ನಿಯಮಾವಳಿಯನ್ನು ಈ ಕಾರ್ಯನಿರ್ವಾಹಕ : ಪ್ರಾಧಿಕಾರಿಗಳಿಗೆ 
ವಿಸ್ತರಿಸಬಹುದಾಗಿದೆ. ರಾಜ್ಯದ ಹೊರಗಡೆ ಪ್ರವಾಸವು ಸೇರಿದಂತೆ ಮಾಸಿಕ ಪ್ರವಾಸದ ಅವಧಿಯ 15 ದಿನಗಳಿಗೆ ಮೀರತಕ್ಕದ್ದಲ್ಲ. ರಾಜ್ಯದ 
ಹೊರಗಡೆ ಪ್ರವಾಸವನ್ನು ಅವಶ್ಯವಿದ್ದಲ್ಲಿ ಮಾತ್ರ ಕೈಗೊಳ್ಳತಕ್ಕದ್ದು ಹಾಗೂ ತಿಂಗಳಲ್ಲಿ ಒಂದು ಬಾರಿಗಿಂತ ಹೆಚ್ಚಾಗಿ ಕೈಗೊಳ್ಳತಕ್ಕದ್ದಲ್ಲ. 
ವೈದ್ಯಕೀಯ ವೆಚ್ಚ : ಕಾರ್ಯನಿರ್ವಾಹಕ : ಪ್ರಾಧಿಕಾರಗಳ ಅಧ್ಯಕ್ಷರುಗಳು ವೈದ್ಯಕೀಯ ಸೌಲಭ್ಯಕ್ಕೆ ಅರ್ಹರಿರುವುದಿಲ್ಲ. 
ಇತರೆ ; ಈ ಕಾರ್ಯನಿರ್ವಾಹಕ : ಪ್ರಾಧಿಕಾರಗಳು ರಾಜ್ಯದ ಹೊರಗಡೆ ರಾಜ್ಯ ಅತಿಥಿ ಸೌಲಭ್ಯಕ್ಕೆ ಅರ್ಹರಿರುವುದಿಲ್ಲ. ಮುಂದುವರೆದು, 
ಆದ್ಯತಾಪಟ್ಟಿಯಲ್ಲಿ ಈ ಕಾರ್ಯನಿರ್ವಾಹಕ : ಪ್ರಾಧಿಕಾರಗಳ ದರ್ಜೆಯು, ಇವರುಗಳು ಶಾಸಕರಾಗಿದ್ದಲ್ಲಿ “ವಿಧಾನಸಭಾ ಸದಸ್ಯರು” : ವಿಧಾನ 
ಪರಿಷತ್ತಿನ ಸದಸ್ಯರು” ಅಡಿಯಲ್ಲಿ ಇರತಕ್ಕದ್ದು. 
ಕಛೇರಿ ಸ್ಥಳಾವಕಾಶ : ವಿಧಾನಸೌಧ, ವಿಕಾಸ ಸೌಧ ಮತ್ತು ಬಹುಮಹಡಿ ಕಟ್ಟಡಗಳಲ್ಲಿ ಸ್ಥಳಾವಕಾಶ ಲಭ್ಯವಿಲ್ಲದಿದ್ದಲ್ಲಿ ಈ ಕಾರ್ಯನಿರ್ವಾಹಕ 
: ಪ್ರಾಧಿಕಾರಗಳಿಗೆ ಅಗತ್ಯವಾದ ಕಛೇರಿ ಸ್ಥಳಾವಕಾಶವನ್ನು ಸಂಬಂಧಪಟ್ಟ ಆಡಳಿತ ಇಲಾಖೆಗಳ ವ್ಯಾಪ್ತಿಗೊಳಪಡುವ ಕಛೇರಿ ಕಟ್ಟಡಗಳಲ್ಲಿ 
ಒದಗಿಸತಕ್ಕದ್ದು, ಹಾಗು ಪೀಠೋಪಕರಣ ಲೇಖನ ಸಾಮಗ್ರಿ ಇನ್ನಿತರ ಯಂತ್ರೋಪಕರಣಗಳನ್ನು ಮತ್ತು ಇತ್ಯಾದಿ ಸೌಲಭ್ಯಗಳನ್ನು ಅಡಳಿತ 
ಇಲಾಖೆಗಳೇ ಒದಗಿಸತಕ್ಕದ್ದು. 

ಈ ಬಗ್ಗೆ ಸಂಪೂರ್ಣ ವೆಚ್ಚವನ್ನು ಸಂಬಂಧಪಟ್ಟ ಮಂಡಳಿ : ನಿಗಮ ಇತ್ಯಾದಿಗಳು ಭರಿಸತಕ್ಕದ್ದು, ಹಾಗೂ ನಷ್ಟದಲ್ಲಿರುವ ಮಂಡಳಿ : 





ನಿಗಮಗಳಿಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಆಡಳಿತ ಇಲಾಖೆಗಳು ಲಭ್ಯವಿರುವ ವಾರ್ಷಿಕ ಆಯವ್ಯಯದ ಅನುದಾನದಿಂದ ಆರ್ಥಿಕ ಸಹಾಯವನ್ನು 
ಒದಗಿಸುವ ಬಗ್ಗೆ ತೀರ್ಮಾನ ಕೈಗೊಳ್ಳತಕ್ಕದ್ದು. ಈ ಉದ್ದೇಶಕ್ಕಾಗಿ ಪ್ರತ್ಯೇಕವಾಗಿ ಹೆಚ್ಚುವರಿ ಆಯವ್ಯಯ ಅನುದಾನವನ್ನು ಮಂಜೂರು 
ಮಾಡಲಾಗುವುದಿಲ್ಲ. ಸರ್ಕಾರವು ಆಗಿಂದ್ದಾಗ್ಗೆ ಹೊರಡಿಸಿರುವ ಮಿತವ್ಯಯ ಆದೇಶವನ್ನು ಪಾಲಿಸಲು ಕ್ರಮ ಕೈಗೊಳ್ಳುವುದು. ಹಾಗೂ ಯಾವ 
ಉದ್ದೇಶಗಳಿಗೆ ಕಾರ್ಯಪಡೆ ರಚನೆಯಾಗಿದೆಯೋ ಆ ಉದ್ದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ನಿಗದಿಪಡಿಸಿದ ಅವಧಿಯೊಳಗೆ ಗುರಿ ಸಾಧಿಸಲು 
ಸಂಬಂಧಪಟ್ಟ ಆಡಳಿತ ಇಲಾಖೆಗಳು ಎಲ್ಲಾ ರೀತಿಯ ಸಹಕಾರ ಮಾಹಿತಿ ಹಾಗೂ ಸೌಲಭ್ಯಗಳನ್ನು ಇವುಗಳಿಗೆ ಒದಗಿಸತಕ್ಕದ್ದು. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೪೯ 





ಸರ್ಕಾರವು ಈಗಾಗಲೇ ರಚಿಸಲಾಗಿರುವ ಹಾಗೂ ಮುಂದೆ ರಚಿಸಲಿರುವ ಇಂತಹ ಎಲ್ಲಾ ಕಾರ್ಯನಿರ್ವಾಹಕ : ಪ್ರಾಧಿಕಾರಗಳಿಗೆ ಸಚಿವರ 

ಸ್ಥಾನಮಾನ ನೀಡಿದ ನಂತರ ಮೇಲ್ಕಂಡ ಸೌಲಭ್ಯಗಳು, ಷರತ್ತು ಮತ್ತು ನಿಬಂಧನೆಗಳು ಅನ್ವಯವಾಗುತ್ತವೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ: ಆಇ 820 ವೆಚ್ಚ-12/2011 ದಿನಾಂಕ : 01-12-2011 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಎಚ್‌. ಚಂದ್ರಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 459 ಸಿ.ಆ.ಸು. ಇಲಾಖೆ (ರಾಜ್ಯ ಶಿಷ್ಠಾಚಾರ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಶ್ರೀ ಎಸ್‌.ಎನ್‌. ಜಯರಾಮ್‌, ಐ.ಎ.ಎಸ್‌., ಇವರ ಕಡ್ಡಾಯ ನಿರೀಕ್ಷಣಾ ಅವಧಿಯನ್ನು ಸಕ್ರಮಗೊಳಿಸುವ ಕುರಿತು. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 571 ಎಸ್‌ಎಎಸ್‌ 2011, ದಿನಾಂಕ : 09-11-2011. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 660 ಎಸ್‌ಎಎಸ್‌ 2011, ದಿನಾಂಕ : 31-12-2011 
ಶ್ರೀ ಎಸ್‌.ಎನ್‌.ಜಯರಾಮ್‌, ಐ.ಎ.ಎಸ್‌. ಇವರ ಪತ್ರ ಸಂಖ್ಯೆ : *ಕೆಹೆಚ್‌ಬಿ/ಹೆಚ್‌ಸಿ/ಪಿಎಸ್‌/2011-12, 
ದಿನಾಂಕ : 04-01-2012. 


ವಿಷಯ : ಶ್ರಿ 

ಓದಲಾಗಿದೆ: 1. 
2 
3. 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1ರಲ್ಲಿ ಓದಲಾದ ದಿನಾಂಕ : 09-11-2011ರ ಅಧಿಸೂಚನೆಯಲ್ಲಿ ಶ್ರೀ ಎಸ್‌.ಎನ್‌. ಜಯರಾಮ್‌, ಐ.ಎ.ಎಸ್‌. 
ಇವರನ್ನು ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ, ಬೆಂಗಳೂರು ಹುದ್ದೆಯಿಂದ ವರ್ಗಾಯಿಸಿ ಆದೇಶಿಸಿದ್ದರ ಮೇರೆಗೆ ಸದರಿಯವರು ದಿನಾಂಕ : 
15-11-2011ರ ಅಪರಾಹ್ನ ಸದರಿ ಹುದ್ದೆಯ ಕಾರ್ಯಭಾರವನ್ನು ವಹಿಸಿಕೊಟ್ಟು, ದಿನಾಂಕ : 16-11-2011ರ ಪೂರ್ವಾಹ್ನ ಸಿಆಸು ಇಲಾಖೆಯಲ್ಲಿ 
ವರದಿ ಮಾಡಿಕೊಂಡು ನೇಮಕಾತಿ ನಿರೀಕ್ಷಣೆಯಲ್ಲಿದ್ದರು. ತದನಂತರ ಮೇಲೆ ಕ್ರಸಂ. (2)ರಲ್ಲಿ ಓದಲಾದ ದಿನಾಂಕ : 31-12-2011ರ 
ಅಧಿಸೂಚನೆಯಲ್ಲಿ ಶ್ರೀಯುತರನ್ನು ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ ಹುದ್ದೆಗೆ ನೇಮಿಸಿದ್ದು ಈ ಆದೇಶದ ಮೇರೆಗೆ ದಿನಾಂಕ 
03-01-2012ರಂದು ವಸತಿ ಇಲಾಖೆಯು ಹೊರಡಿಸಿದ ಮರುನೇಮಕಾತಿ ಆದೇಶದನ್ವಯ ಶ್ರೀ ಎಸ್‌.ಎನ್‌.ಜಯರಾಮ್‌, ಐ.ಎ.ಎಸ್‌. ಇವರು ದಿನಾಂಕ 
: 04-01-2012ರ ಪೂರ್ವಾಹ್ನ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. ಮೇಲೆ ಕ್ರ.ಸಂ.(3)ರಲ್ಲಿ 
ಓದಲಾದ ಪತ್ರದಲ್ಲಿ ಶ್ರೀ ಎಸ್‌.ಎನ್‌. ಜಯರಾಮ್‌, ಐ.ಎ.ಎಸ್‌. ಇವರು ದಿನಾಂಕ : 16-11-2011 ರಿಂದ 03-01-2012 ರವರೆಗೆ ನೇಮಕಾತಿ 
ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಸಕ್ರಮಗೊಳಿಸುವ ನಿಟ್ಟಿನಲ್ಲಿ ಸೂಕ್ತ ಆದೇಶ ಹೊರಡಿಸಲು ಕೋರಿದ್ದಾರೆ. ಸರ್ಕಾರವು ಪ್ರಕರಣವನ್ನು ಪರಿಶೀಲಿಸಿದೆ. 
ಆದುದರಿಂದ ಈ ಕೆಳಕಂಡ ಆದೇಶ : 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 11 ಎಸ್‌ಐಎಸ್‌ 2012, ಬೆ೦ಗಳೂರು, ದಿನಾಂಕ : 25-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಎಸ್‌.ಎನ್‌. ಜಯರಾಮ್‌, ಐ.ಎ.ಎಸ್‌., ಇವರು ದಿನಾಂಕ : 16-11-2011 
ರಿಂದ 03-01-2012ರವರೆಗೆ ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಸರ್ಕಾರವು ಕರ್ನಾಟಕ ಸಿವಿಲ್‌ ಸೇವಾ ನಿಯಮಾವಳಿಗಳ ನಿಯಮ 
8(15)(ಎಫ್‌)ರ ಮೇರೆಗೆ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿ ಸಕ್ರಮಗೊಳಿಸಿದೆ. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ//ಟಿಎಫ್‌ಪಿ/96, ದಿನಾಂಕ : 10-07-1996ರಲ್ಲಿ ಸರ್ಕಾರದ ಕಾರ್ಯದರ್ಶಿಗಳಿಗೆ 
ನೀಡಲಾದ ವಿತ್ತಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಹೆಚ್‌.ನಾರಾಯಣಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಪಿ.ಆರ್‌. 460 ಸಿಆಸು ಇಲಾಖೆ (ಸೇವೆಗಳು-1) 
ಶಿಕ್ಷಣ ಸಚಿವಾಲಯ 
ವಿಷಯ : ಶಿವಮೊಗ್ಗ ನಗರದ ಮೌಲ್ಯಮಾಪನ ಕೇಂದ್ರದ ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷಾ ಉತ್ತರ ಪತ್ರಿಕೆಗಳು ಬೆಂಕಿಗೆ 


ಆಹುತಿಯಾದ ಪ್ರಕರಣದಲ್ಲಿ ಕರ್ತವ್ಯ ನಿರ್ಲಕ್ಷ್ಯತೆ ತೋರಿದ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ನಾಗರೀಕ 

(ಸಿಸಿಎ) ಸೇವಾ ನಿಯಮಾವಳಿಗಳ ನಿಯಮ-13 ರಡಿಯಲ್ಲಿ ಜಂಟಿ ಶಿಸ್ತು ಕ್ರಮ - ವಿಚಾರಣಾಧಿಕಾರಿ 

ಹಾಗೂ ಮಂಡನಾಧಿಕಾರಿಗಳನ್ನು ನೇಮಿಸುವ ಬಗ್ಗೆ. 

ಓದಲಾಗಿದೆ : 1. ನಿರ್ದೇಶಕರು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರ ಪತ್ರ ಸಂಖ್ಯೆ: 

ದಿನಾಂಕ: 16-04-2011. 
ಸರ್ಕಾರದ ಪತ್ರ ಸಂಖ್ಯೆ ಇಡಿ 28 ಡಿಜಿಪಿ 2011, ದಿನಾಂಕ: 19-04-2011. 
ಸರ್ಕಾರದ ಆದೇಶ ಸಂಖ್ಯೆ ಇಡಿ 28 ಡಿಜಿಪಿ 2011 ದಿನಾಂಕ: 19-04-2011. 
ನಿರ್ದೇಶಕರು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆ೦ಗಳೂರು ಇವರ ಪತ್ರ ಸಂಖ್ಯೆ: ದಿನಾಂಕ: 
16-06-2011. 

ಕಾರಣ ಕೇಳುವ ನೋಟೀಸು ಸಂಖ್ಯೆ: ಇಡಿ 28 ಡಿಜಿಪಿ 2011, ದಿನಾಂಕ: 12-08-2011. 

6. ಶ್ರೀ ಜಿ.ಎಸ್‌. ಪರಮಶಿವಪ್ಪ, ಉಪ ನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ, ಇವರ 
ಪ್ರತಿರಕ್ಷಣಾ ಹೇಳಿಕೆ ದಿನಾಂಕ: 02-09-2011. 

7. ಶ್ರೀ ಟಿ.ಎನ್‌. ಕಮಲಾಕರ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಶಿವಮೊಗ್ಗ, ಇವರ ಪ್ರತಿರಕ್ಷಣಾ ಹೇಳಿಕೆ ದಿನಾಂಕ: 02-09-2011. 
ಶ್ರೀಮತಿ ಆರ್‌. ಗೀತಾ, ವಿಷಯ ಪರಿವೀಕ್ಷಕರು, ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ, 
ಇವರ ಪ್ರತಿರಕ್ಷಣಾ ಹೇಳಿಕೆ ದಿನಾಂಕ: 06-09-2011. 


೭೫೦ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





9. ಶ್ರೀಮತಿ ಸುಮಂಗಳಾ ಪಿ. ಕುಚಿನಾಡ, ಶಿಕ್ಷಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಇಲಾಖೆ, ಶಿವಮೊಗ್ಗ. 
ಇವರ ಪ್ರತಿರಕ್ಷಣಾ ಹೇಳಿಕೆ ದಿನಾಂಕ: 21-09-2011, 
10. ಸರ್ಕಾರದ ಆದೇಶ ಸಂಖ್ಯೆ: ಇಡಿ 28 ಡಿಜಿಪಿ 2011 ದಿನಾಂಕ: 31-12-2011. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1)ರಲ್ಲಿ ಶಿವಮೊಗ್ಗ ನಗರದ ಶ್ರೀ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಎಸ್‌.ಎಸ್‌.ಎಲ್‌.ಸಿ. 
ಮೌಲ್ಯಮಾಪನ ಕೇಂದದಲ್ಲಿ ಪರೀಕ್ಷಾ ಉತ್ತರ ಪತ್ರಿಕೆಗಳು ಬೆಂಕಿಗೆ ಆಹುತಿಯಾದ ಪ್ರಕರಣದಲ್ಲಿ ಕರ್ತವ್ಯ ನಿರ್ಲಕ್ಷ್ಯತೆ ತೋರಿದ ಈ ಕೆಳಕಂಡ 
ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಕುರಿತಂತೆ ವರದಿಯೊಂದಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. 
ಶ್ರೀ ಜಿ.ಎಸ್‌. ಪರಮಶಿವಪ್ಪ, ಉಪ ನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ. 
ಶ್ರೀಮತಿ ಸುಮಂಗಳಾ ಪಿ. ಕುಚಿನಾಡ, ಶಿಕ್ಷಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ. 
ಶ್ರೀಮತಿ ಆರ್‌. ಗೀತಾ, ವಿಷಯ ಪರಿವೀಕ್ಷಕರು, ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ. 
ಶ್ರೀ ಟಿ.ಎನ್‌. ಕಮಲಾಕರ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ. 
ಶ್ರೀಮತಿ ಶಾ೦ತಕುಮಾರಿ, ಮುಖ್ಯ ಶಿಕ್ಷಕಿ, ಶ್ರೀ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ, ಶಿವಮೊಗ್ಗ. 
ಮೇಲ್ಭಂಡ ಅಧಿಕಾರಿಗಳ ಪೈಕಿ, ಕ್ರಮ' ಸಂಖ್ಯೆ 5 ರಲ್ಲಿರುವ ಶ್ರೀಮತಿ ಶಾಂತಕುಮಾರಿ, ಇವರು ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಯ 
ಶಿಕ್ಷಕರಾಗಿದ್ದು, ಸದರಿಯವರು ಮೌಲ್ಯಮಾಪನ ಕೇಂದ್ರದ ಸುರಕ್ಷತೆ ವಿಷಯದಲ್ಲಿ ಕ್ಯಾಂಪ್‌ ಕಸ್ಫೋಡಿಯನ್‌ ಅನುಮತಿ ಪಡೆಯದೇ ಇಲಾಖೆಯ ಗಮನಕ್ಕೆ 
ತಾರದೇ ಸ್ವಯಂ ನಿರ್ಧಾರ ತೆಗೆದುಕೊಂಡು ಬೆಂಕಿ ಅನಾಹುತ ಜರುಗಲು ಕಾರಣವಾಗಿದ್ದು, ಇವರ ಎರುದ್ಧ ಸೂಕ್ತ ಕ್ರಮ ವಹಿಸುವಂತೆ ಸಂಬಂಧಿಸಿದ 
ಶಿಕ್ಷಣ ಸಂಸ್ಥೆಗೆ ನಿರ್ದೇಶನ ನೀಡುವಂತೆ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು, ಇವರಿಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ: (2) ರಲ್ಲಿ 
ನಿರ್ದೇಶನ ನೀಡಲಾಗಿದೆ. 

ಶಿವಮೊಗ್ಗ ನಗರದ ಶ್ರೀ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಎಸ್‌.ಎಸ್‌.ಎಲ್‌.ಸಿ. ಮೌಲ್ಯ ಮಾಪನ ಕೇಂದ್ರದಲ್ಲಿ 2011ರ 
ಎಸ್‌.ಎಸ್‌.ಎಲ್‌.ಸಿ. ತೃತೀಯ ಭಾಷೆ ಹಿಂದಿ 61 (ಹೆಚ್‌) ನ ಮೈಸೂರು ಜಿಲ್ಲೆಯ ಉತ್ತರ ಪತ್ರಿಕೆಗಳನ್ನು ಮೌಲ್ಯ ಮಾಪನ ಮಾಡಲು ಶೇಖರಿಸಿಡಲು ಈ 
ಉತ್ತರ ಪತ್ರಿಕೆಗಳನ್ನು ಸಂಬಂಧಪಟ್ಟ ಕ್ಯಾಂಪ್‌ ಕಸ್ಫೋಡಿಯನ್‌ ಆದ ಶ್ರೀಮತಿ ಸುಮಂಗಲಾ ಪಿ. ಕುಚಿನಾಡ ಶಿಕ್ಷಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ 
ಶಿವಮೊಗ್ಗ ಇವರು ದಿನಾಂಕ: 13-04-2011 ರಂದು ರಾತ್ರಿ 8-30ಕ್ಕೆ ಸ್ವೀಕರಿಸಿ ಶೇಖರಣೆ ಮಾಡಿದ್ದು ಈ ಮೌಲ್ಯಮಾಪನ ಕೇಂದ್ರದ ಸುರಕ್ಷತೆ 
ಜವಾಬ್ದಾರಿಯನ್ನು ಸದರಿಯವರಿಗೆ ವಹಿಸಲಾಗಿದ್ದರೂ ಸಹ ಶ್ರೀಮತಿ ಸುಮಂಗಲಾ ಪಿ. ಕುಚಿನಾಡ ಇವರು ಗೌಪ್ಯ ಸಾಮಾಗ್ರಿಗಳನ್ನು ಸಂಗ್ರಹಿಸುವ 
ಮುನ್ನ ಯೋಗ್ಯ ಕೊಠಡಿಯನ್ನು ಆಯ್ಕೆ ಮಾಡದೇ ಮೈಸೂರು ಜಿಲ್ಲೆಯಿಂದ ಗೌಪ್ಯ ವಸ್ತುಗಳು ಶಿವಮೊಗ್ಗಕ್ಕೆ ಬರುವ ತನಕ ಕೊಠಡಿ ಪರಿಶೀಲನೆ 
ಮಾಡದೇ ಕರ್ತವ್ಯ ಲೋಪವೆಸ ಗರುತ್ತಾರೆಂದು ವರದಿ ಮಾಡಿರುವುದನ್ನು ಸರ್ಕಾರವು ಕೂಲಂಕಷವಾಗಿ EN ಈ ಪ್ರಕರಣವನ್ನು ಗಂಭೀರವಾಗಿ 
ಪರಿಗಣಿಸಿದ್ದು, ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತ ದೃಷ್ಟಿಯಿಂದ ಹಾಗೂ ಪರೀಕ್ಷಾ ಕೇಂದ್ರದ ಸುರಕ್ಷತೆಯಲ್ಲಿನ ಲೋಪ ದೋಷಗಳ ಹಿನ್ನೆಲೆಯಲ್ಲಿ ಸಾಕಷ್ಟು 
ಮುಂಜಾಗ್ರತೆವಹಿಸದೆ ಇರುವ ಅಧಿಕಾರಿ/ನೌಕರರನ್ನು ಶಿಸ್ತು ಕ್ರಮಕ್ಕೆ ಒಳಪಡಿಸಬೇಕಾಗುವುದು ಅತ್ಯವಶ್ಯವೆಂದು ನಿರ್ಧರಿಸಿ, ಈ ಪ್ರಕರಣದಲ್ಲಿ ಶ್ರೀಮತಿ 
ಸುಮಂಗಲಾ ಪಿ. ಕುಚಿನಾಡ, ಕ್ಯಾಂಪ್‌ ಕಸ್ಟೋಡಿಯನ್‌, ಶಿಕ್ಷಣಾಧಿಕಾರಿ ಉಪನಿರ್ದೇಶಕರ ಕಛೇರಿ, ಶಿವಮೊಗ್ಗ, ಇವರ ಕರ್ತವ್ಯ ನಿರ್ಲಕ್ಷ್ಯತನ, 
ಬೇಜವಾಬ್ದಾರಿತನ, ಕರ್ತವ್ಯ ಲೋಪದಿಂದ ಈ ಘಟನೆ ಜರುಗಿದ್ದು ಈ ಘಟನೆಗೆ ಸದರಿಯವರು ಜವಾಬ್ದಾರರೆಂದು ಮೆಲ್ಲೋಟಕ್ಕೆ 
ಕಂಡುಬಂದಿರುವುದರಿಂದ ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿ ಇವರ ಮೇಲೆ ಶಿಸ್ತು ಕ್ರಮ ಬಾಕಿ ಇರಿಸಿ, ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) 
ನಿಯಮಾವಳಿಗಳು 1957 ರ ನಿಯಮ -10()ಡಿ ಹಾಗೂ 1063) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸೇವೆಯಿಂದ ಅಮಾನತ್ತುಗೊಳಿಸಲಾಗಿತ್ತು 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರಲ್ಲಿ ನಿರ್ದೇಶಕರು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮ೦ಡಳಿ, ಇವರು ಈ ಪ್ರಕರಣದಲ್ಲಿ ಕರ್ತವ್ಯ 
ನಿರ್ಲಕ್ಷ್ಯತೆ ತೋರಿದ ಈ ಕೆಳಕ೦ಡ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಾವಳಿಗಳ ನಿಯಮ-1| ಮತ್ತು 13 ರಡಿಯಲ್ಲಿ 
ಜಂಟಿ ಶಿಸ್ತುಕ್ರಮ ಕೈಗೊಳ್ಳಲು ಕರಡು ದೋಷಾರೋಪಣಾ ಪಟ್ಟಿಯನ್ನು ಅನುಬಂಧ - | ರಿಂದ 4 ನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದರು. 
ಶ್ರೀ ಜಿ.ಎಸ್‌. ಪರಮಶಿವಪ್ಪ ಉಪ ನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ. 
ಶ್ರೀಮತಿ ಸುಮಂಗಳಾ ಪಿ. ಕುಚಿನಾಡ, ಶಿಕ್ಷಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ. 
ಶ್ರೀಮತಿ ಆರ್‌. ಗೀತಾ, ವಿಷಯ ಪರಿವೀಕ್ಷಕರು, ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ. 
ಶ್ರೀ ಟಿ.ಎನ್‌. ಕಮಲಾಕರ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರಲ್ಲಿ ನಿರ್ದೇಶಕರು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ, ಇವರ ಪ್ರಸ್ತಾವನೆಯನ್ನು ಆಧರಿಸಿ 
ಪ್ರಕರಣದ ಗಂಭೀರತೆಯ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಆರೋಪಿತರೆಂದು ಗುರುತಿಸಲಾಗಿರುವ ಒಬ್ಬ ಉಪ ನಿರ್ದೇಶಕರು ಸೇರಿದಂತೆ ಒಟ್ಟು 04 
ಅಧಿಕಾರಿಗಳ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಾವಳಿಗಳು 1957ರ ನಿಯಮ-1॥ ಮತ್ತು 13 ರಡಿ ಜಂಟಿ ಶಿಸ್ತುಕ್ರಮ ಜರುಗಿಸಲು 
ಕಾರಣ ಕೇಳುವ ನೋಟೀಸುಗಳನ್ನು ಜಾರಿಗೊಳಿಸಲಾಗಿತ್ತು. ಮೇಲೆ ಓದಲಾದ ಕ್ರಮ ಸಂಖ್ಯೆ (06) ರಿಂದ (09) ರವರೆಗೆ ಸಲ್ಲಿಸಿರುವ ಲಿಖಿತ 
ಹೇಳಿಕೆಯಲ್ಲಿ ತಮ್ಮ ಮೇಲಿನ ಆರೋಪಗಳನ್ನು ಅಲ್ಲಗಳೆದು ತಮ್ಮನ್ನು ಆರೋಪದಿಂದ ಮುಕ್ತಗೊಳಿಸುವಂತೆ ಕೋರಿದ್ದಾರೆ. 

ಈ ಮಧ್ಯೆ ಶ್ರೀಮತಿ ಸುಮಂಗಲ ಪಿ. ಕುಚಿನಾಡ, ಹಿಂದಿನ ಶಿಕ್ಷಣಾಧಿಕಾರಿ, ಇವರು ತಮ್ಮ ಅಮಾನತ್ತು ಅವಧಿ ನಾಲ್ಕು ತಿಂಗಳಿಗೂ ಹೆಚ್ಚುಕಾಲ 
ಮೀರಿರುವುದರಿಂದ ನಿಯಮಾನುಸಾರ ಪ್ರಕರಣವನ್ನು ಪುನರ್‌ ಪರಿಶೀಲಿಸಿ ತಮ್ಮನ್ನು ಸೇವೆಗೆ ಪುನರ್‌ ಸ್ಥಾಪಿಸುವಂತೆ ಸರ್ಕಾರದಲ್ಲಿ ಮನವಿ ಸಲ್ಲಿಸಿದ್ದನ್ನು 
ಪರಿಗಣಿಸಿ, ಮೇಲೆ ಓದಲಾದ ಕ್ರಮ ಸಂಖ್ಯೆ (10) ರಲ್ಲಿ ಸದರಿಯವರ ಎರುದ್ಧ ಶಿಸ್ತು ಕ್ರಮವನ್ನು ಕಾಯ್ದಿರಿಸಿ, ಸೇವೆಗೆ ಪುನರ್‌ ಸ್ಥಾಪಿಸಿ ಅವರನ್ನು 
ಹಿರಿಯ ಉಪನ್ಯಾಸಕರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಚಿಕ್ಕಮಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿತ್ತು. 

ಈ ಪ್ರಕರಣದಲ್ಲಿ ಆರೋಪಿತ ಅಧಿಕಾರಿಗಳು ಸಲ್ಲಿಸಿರುವ ತಮ್ಮ ಪ್ರತಿರಕ್ಷಣಾ ಹೇಳಿಕೆಗಳಲ್ಲಿ ಅವರುಗಳ ಮೇಲಿನ ಆರೋಪಗಳನ್ನು 
ಅಲ್ಲಗಳೆದಿರುವುದರಿಂದ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲು ವಿಚಾರಣೆ ಮಾಡುವುದು ಸೂಕ್ತವೆಂದು ನಿರ್ಣಯಿಸಿ, ಕರ್ನಾಟಕ ನಾಗರೀಕ 


ಆಾ ಜು ಟು ಬ ಣ್‌ 


ದಂಟು ಟಬ್‌ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೫೧ 





ಸೇವಾ (ಸಿ.ಸಿ.ಎ) ನಿಯಮಾವಳಿಗಳು 1957ರ ನಿಯಮ-1 ಹಾಗೂ 13 ರ ಅಡಿಯಲ್ಲಿ ವಿಚಾರಣಾಧಿಕಾರಿ ಹಾಗೂ ಮಂಡನಾಧಿಕಾರಿಗಳನ್ನು ನೇಮಕ 
ಮಾಡಲು ಸೂಕ್ತವೆಂದು ನಿರ್ಧರಿಸಿ ಅದರಂತೆ, ಈ ಕೆಳಕ೦ಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಇಡಿ 28 ಡಿಜಿಪಿ 2011, ಬೆ೦ಗಳೂರು, ದಿನಾಂಕ: 24-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳಿಂದಾಗಿ, ಶಿವಮೊಗ್ಗ ನಗರದ ಶ್ರೀ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ 
ಎಸ್‌.ಎಸ್‌.ಎಲ್‌.ಸಿ. ಮೌಲ್ಯಮಾಪನ ಕೇಂದ್ರದಲ್ಲಿ ಪರೀಕ್ಷಾ ಉತ್ತರ ಪತ್ರಿಕೆಗಳು ಬೆಂಕಿಗೆ ಆಹುತಿಯಾದ ಪ್ರಕರಣದಲ್ಲಿ ಕರ್ತವ್ಯ ನಿರ್ಲಕ್ಷ್ಯತೆ ತೋರಿದ ಈ 
ಕೆಳಕಂಡ ಅಧಿಕಾರಿಗಳ ಮೇಲಿನ ಆರೋಪಗಳ ಬಗ್ಗೆ ವಿಚಾರಣೆ ನಡೆಸಲು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಾವಳಿಗಳು 1957 ರ ನಿಯಮ-1| ಮತ್ತು 13 ರಡಿ ಇಲಾಖಾ ವಿಚಾರಣೆ ನಡೆಸಲು ನಿಯಮ-1| (2) ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಶ್ರೀ ವಸಂತ ಹೆಚ್‌. ಮುಳಸಾವಳಗಿ, ನಿವೃತ್ತ ಸಿವಿಲ್‌ ನ್ಯಾಯಾಧೀಶರು, (ಹಿರಿಯ ವಿಭಾಗ) ಜೆ.2-ಬಿ-201, ಎನ್‌.ಜೆ.ವಿ. 
ಕಾಂಪ್ಲೆಕ್ಸ್‌ ಕೋರಮಂಗಲ, ಬೆಂಗಳೂರು, ಇವರನ್ನು ಈ ಪ್ರಕರಣದಲ್ಲಿ ವಿಚಾರಣಾಧಿಕಾರಿಯನ್ನಾಗಿಯೂ ಹಾಗೂ ನಿಯಮ-1| (5) ರ ಮೇರೆಗೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಸ್‌.ವಿ. ಪದ್ಮನಾಭ, ಉಪ ನಿರ್ದೇಶಕರು (ಕೆ.ಎಸ್‌.ಕ್ಯೂಎ.ಓ) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ 
ಮಂಡಳಿ, ಬೆಂಗಳೂರು, ಇವರನ್ನು ಮಂಡನಾಧಿಕಾರಿಯನ್ನಾಗಿಯೂ ನೇಮಿಸಿ ಆದೇಶಿಸಿದೆ. 

1. ಶ್ರೀ ಜಿ.ಎಸ್‌. ಪರಮಶಿವಪ್ಪ, ಉಪ ನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ. 

2. ಶ್ರೀಮತಿ ಸುಮಂಗಳಾ ಪಿ. ಕುಚಿನಾಡ, ಶಿಕ್ಷಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ. 

3. ಶ್ರೀಮತಿ ಆರ್‌. ಗೀತಾ ವಿಷಯ ಪರಿವೀಕ್ಷಕರು, ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ. 

4. ಶ್ರೀ ಟಿ.ಎನ್‌. ಕಮಲಾಕರ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ. 

ವಿಚಾರಣೆ ನಡೆಸಲು ಸ್ಥಳಾವಕಾಶ ಹಾಗೂ ಶೀಘಲಿಪಿಗಾರರ/ಬೆರಳಚ್ಚುಗಾರರ ಸೇವೆಯನ್ನು ವಿಚಾರಣಾಧಿಕಾರಿಗೆ ಒದಗಿಸಲು ಹಾಗೂ 
ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿ ಸಲ್ಲಿಸಿದ ನಂತರ ಅವರಿಗೆ ಸಂಭಾವನೆಯನ್ನು ಮತ್ತು ಸಾರಿಗೆ ಭತ್ಯೆಯನ್ನು ಸೇರಿದಂತೆ ಒಟ್ಟು ರೂ. 
15,000/- (ರೂ. ಹದಿನೈದು ಸಾವಿರ ಮಾತ್ರ ಮಂಜೂರು ಮಾಡುವಂತೆ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು, ಇವರಿಗೆ 
ಸೂಚಿಸಿದೆ. 

ವಿಚಾರಣಾಧಿಕಾರಿಗಳು ಪ್ರತಿ ಆರೋಪದ ಬಗ್ಗೆ ನಿಯಮಾನುಸಾರ ವಿಚಾರಣೆ ನಡೆಸಿ, ಸ್ಪಷ್ಟ ನಿರ್ಣಯಗಳನ್ನೊಳಗೊಂಡ ವಿಚಾರಣಾ 
ವರದಿಯನ್ನು ಈ ಆದೇಶ ತಲುಪಿದ 2 ತಿಂಗಳೊಳಗಾಗಿ ಶಿಸ್ತು ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಸಸಾಲಟ್ಟಿ 
ಪಿ.ಆರ್‌. ನಂ. 461 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ಆಡಳಿತ) 


ಶಿಕ್ಷ ಣ ಸಚಿವಾಲಯ 


ವಿಷಯ : ಶಿಕ್ಷಣ ಇಲಾಖೆಯ ಉನ್ನತ ಶಿಕ್ಷಣ ವಲಯದಡಿ ಬರುವ ತಾಂತ್ರಿಕ ಶಿಕ್ಷಣ ಇಲಾಖೆಗೆ 2011-12ನೇ ಸಾಲಿನ 
ಮುಂದುವರಿಕಾ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ 3ನೇ ತ್ರೈಮಾಸಿಕ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಇಡಿ 13 ಹೆಚ್‌ಪಿಟಿ 2011, ದಿನಾಂಕ: 02-04-2011/09-12-2011. 


2. ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಪತ್ರ ಸಂಖ್ಯೆ ಡಿಟಿಇ/02/ಬಿಎಲ್‌ಡಿ/2011, ದಿನಾಂಕ: 28-12-2011. 

ಪ್ರಸ್ತಾವನೆ: 

ಮೇಲೆ 1ರಲ್ಲಿ ಓದಲಾದ ಆದೇಶದಲ್ಲಿ ಶಿಕ್ಷಣ ಇಲಾಖೆಯ ಉನ್ನತ ಶಿಕ್ಷಣ ವಲಯದಡಿ ಬರುವ ತಾಂತ್ರಿಕ ಶಿಕ್ಷಣ ಇಲಾಖೆಗೆ 2011-12ನೇ 
ಸಾಲಿನ ರಾಜ್ಯ ವಲಯದ ಮುಂದುವರಿಕಾ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಅನುಮೋದನೆ ನೀಡಲಾಗಿದೆ. 

ಮೇಲೆ 2ರಲ್ಲಿ ಓದಲಾದ ಪತ್ರದಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆಯಡಿ ಮುಂದುವರೆಯುತ್ತಿರುವ 
ಯೋಜನಾ ಕಾರ್ಯಕ್ರಮಗಳನ್ನು 2011-12ನೇ ಸಾಲಿಗೆ ಮುಂದುವರೆಸಿ, ಅನುಮತಿ ಆದೇಶ ನೀಡಿದ್ದು, 2011-12ನೇ ಸಾಲಿನ ಅಕ್ಟೋಬರ್‌ 2011ರ 
ಮಾಹೆಯವರೆಗೆ ಯೋಜನೆಯಡಿ ವಿವಿಧ ಯೋಜನೆಗಳಡಿ ಬಿಡುಗಡೆ ಮಾಡಲಾದ ಆಯವ್ಯಯ ಹಾಗೂ ಭರಿಸಲಾದ ಖರ್ಚಿನ ವಿವರ ಹಾಗೂ 
ಕ್ರೂಢೀಕೃತ ಬಳಕೆ ಪ್ರಮಾಣ ಪತ್ರ ಸಲ್ಲಿಸಿದ್ದು, ಬಾಕಿ ಅನುದಾನ ಬಿಡುಗಡೆ ಮಾಡಲು ಕೋರಿದ್ದಾರೆ. 

ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಡಿ 13 ಹೆಚ್‌ಪಿಟಿ 2011 ದಿನಾಂಕ: 24-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ, ತಾಂತ್ರಿಕ ಶಿಕ್ಷಣ ಇಲಾಖೆಯ ರಾಜ್ಯ ವಲಯದ ಯೋಜನಾ ಕಾರ್ಯಕ್ರಮಗಳಿಗೆ 3ನೇ ತ್ರೈಮಾಸಿಕ ಕಂತಿನಲ್ಲಿ 
ಪ್ರಚಲಿತ ನಿಯಮಗಳನ್ನು ಪಾಲಿಸುವ ಷರತ್ತುಗಳೊಂದಿಗೆ ತಾಂತ್ರಿಕ ಶಾಲೆಗಳು ಕಟ್ಟಡಗಳು ಪಾಲಿಟೆಕ್ನಿಕ್‌ ಮತ್ತು ಇಂಜಿನಿಯರಿಂಗ್‌ ಕಾಲೇಜುಗಳ ಲೆಕ್ಕ 
ಶೀರ್ಷಿಕೆ 2203-00-800-0-06-59 ರಡಿ ಬಾಕಿ ಉಳಿದ ರೂ. 45.00 ಲಕ್ಷಗಳನ್ನು ಬಿಡುಗಡೆ ಮಾಡಲು ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ, 
ಇವರಿಗೆ ಅನುಮತಿ ನೀಡಿದೆ. ಗಜೇಂದ್ರಗಡ ಸರ್ಕಾರಿ ಪಾಲಿಟೆಕ್ನಿಕ್‌ ಮಹಿಳಾ ಹಾಸ್ಟೆಲ್‌ಗೆ ನಿವೇಶನ ಖರೀದಿಗೆ ಅನುದಾನವನ್ನು ಈ ಅನುದಾನದಲ್ಲಿಯೇ 
ಭರಿಸಲು ಸೂಚಿಸಿದೆ. ಪ್ರಚಲಿತ ನಿಯಮಗಳೆಲ್ಲವನ್ನೂ ಚಾಚೂ ತಪ್ಪದೇ ಪಾಲಿಸುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 843-ವೆಚ್ಚ-8 2011, ದಿನಾಂಕ: 07-12-2011 ರಲ್ಲಿ ನೀಡಿದ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಐ.ಎಫ್‌. ಮಾಗಿ 
ವಿಶೇಷಾಧಿಕಾರಿಗಳು ಹಾಗೂ ಪದನಿಮಿತ್ತ 
ಪಿ.ಆರ್‌. ನಂ. 462 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ಯೋಜನೆ) 


೭೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಶಿಕ್ಷ ಣ ಸಚಿವಾಲಯ 


ವಿಷಯ : 2011-12ನೇ ಸಾಲಿನ ವಾರ್ಷಿಕ ಯೋಜನೆಯಡಿ ರಾಜ್ಯ ಸರ್ಕಾರದಿಂದ ೦೧6 Time A೦A ರದಡಿಯಲ್ಲಿ ಸಲ್ಲಿಸಲಾದ 
ಪ್ರಸ್ತಾವನೆಗಳಿಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಸಂದಾಯವಾದ ಬಗ್ಗೆ. 
ಓದಲಾಗಿದೆ : 1. ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಪಿಡಿ 26 


ಎಫ್‌ಆರ್‌ಓ 2011, ದಿನಾ೦ಕ: 30-11-2011. 


ಮೇಲೆ 1ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಪ್ರಧಾನ 
ಕಾರ್ಯದರ್ಶಿಗಳು 2011-12ನೇ ಸಾಲಿನ ವಾರ್ಷಿಕ ಯೋಜನೆಯಡಿ ರಾಜ್ಯ ಸರ್ಕಾರದಿಂದ ಲಿ೧6 Time ACA ರದಡಿಯಲ್ಲಿ ಸಲ್ಲಿಸಲಾದ ಸರ್ಕಾರಿ 
ಪಾಲಿಟೆಕ್ನಿಕ್‌ ಅಪ್‌ಗ್ರಡೇಷನ್‌ಗೆ ರೂ. 20.00 ಕೋಟಿಯ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದು, ಕೇಂದ್ರ ಸರ್ಕಾರದಿ೦ದ ರೂ. 6.00 ಕೋಟಿ ಅನುದಾನ 
ಸಂದಾಯ ಮಾಡಲು ಅಂದರೆ, ಒಟ್ಟಾರೆಯ ಶೇಕಡ 30ರಷ್ಟು ಕೇಂದ್ರ ಸರ್ಕಾರದ ಪಾಲಿನ ಅನುದಾನವನ್ನು ರಾಜ್ಯ ಸರ್ಕಾರಕ್ಕೆ ಸಂದಾಯ ಮಾಡಲು 
ಆರ್ಥಿಕ ಮಂತ್ರಾಲಯ, ಭಾರತ ಸರ್ಕಾರ, ಮಂಜೂರಾತಿ ನೀಡಿದೆಯೆಂದು ತಿಳಿಸಿದ್ದಾರೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಕೆಳಕ೦ಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಇಡಿ 69 ಹೆಚ್‌ಪಿಸಿ 2011 ಬೆಂಗಳೂರು, ದಿನಾಂಕ: 16-01-2012 
2011-12ನೇ ಸಾಲಿನ ವಾರ್ಷಿಕ ಯೋಜನೆಯಡಿ ರಾಜ್ಯ ಸರ್ಕಾರದಿಂದ ೦೧6 Time ಸಿ೦ಸಿ ರದಡಿಯಲ್ಲಿ ಸಲ್ಲಿಸಲಾದ ಅನುಬಂಧ ಲಗತ್ತಿಸಿದ 
ಸರ್ಕಾರಿ ಪಾಲಿಟೆಕ್ನಿಕ್‌ಗಳ ಬಲವರ್ಧನಾ ಪ್ರಸ್ತಾವನೆಯನ್ನು ಅನುಮೋದಿಸಿದೆ. ಈ ಸಂಬಂಧ ಸರ್ಕಾರಿ ಪಾಲಿಟೆಕ್ನಿಕ್‌ ಅಪ್‌ಗ್ರಡೇಷನ್‌ ೦೧6 Time ACA 
ಲೆಕ್ಕಶೀರ್ಷಿಕೆ 2203-00-105-0-09 ರಡಿ ಕೇಂದ್ರದ ಪಾಲು ಶೇಕಡ 30ರಷ್ಟು ಅಂದರೆ ರೂ. 6.00 ಕೋಟಿಗಳನ್ನು (ರೂ. ಆರು ಕೋಟಿ) ಒದಗಿಸಿದ್ದು. 
ಇದನ್ನು ಕೆಳಕಂಡ ಷರತ್ತುಗಳನ್ನು ಪಾಲಿಸಿ, ಬಿಡುಗಡೆ ಮಾಡಲು ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ, ಇವರಿಗೆ ಅನುಮತಿ ನೀಡಿದೆ. 
ಷರತ್ತುಗಳು: 
1, ಕೆ.ಟಿ.ಪಿ.ಪಿ. ಮತ್ತು ಇತರೇ ಪ್ರಚಲಿತ ಖರೀದಿ ನಿಯಮಗಳನ್ನು ಚಾಚೂತಪ್ಪದೇ ಪಾಲಿಸುವುದು. 
ಪ್ರಕ್ರಿಯೆಯನ್ನು 2012 ಮಾರ್ಚ್‌ 15 ರೊಳಗಾಗಿ ನಿಯಮಾನುಸಾರ ಮುಗಿಸಿ, ವೆಚ್ಚವನ್ನು ಈ ಅವಧಿಯೊಳಗಾಗಿ ಮುಗಿಸುವುದು. 
ಅನುಮೋದಿತ ಕ್ರಿಯಾ ಯೋಜನೆಗೆ ಬದಲಾವಣೆ ಹಾಗೂ ಆಡಳಿತಾತ್ಮಕ ಅನುಮೋದನೆಯನ್ನು ಪ್ರತ್ಯೇಕವಾಗಿ ಸರ್ಕಾರದಿಂದ 
ಪಡೆಯುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಪ್ಪಣಿ ಸಂಖ್ಯೆ: ಆಇ 950 ವೆಚ್ಚ-8 2011, ದಿನಾಂಕ: 12-01-2012ರಲ್ಲಿ ನೀಡಿದ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಐ.ಎಫ್‌. ಮಾಗಿ 
ವಿಶೇಷಾಧಿಕಾರಿಗಳು ಹಾಗೂ ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಶಿಕ್ಷಣ ಇಲಾಖೆ (ಯೋಜನೆ) 


ANNEXURE FOR G.0. NO. ED 69 HPC 2011, DATED: 16-01-2012 
PROJECT PROPOSAL FOR GOVERNMENT POLYTECHNIC UPGRADATION 


INTRODUCTION 

1.1 Karnataka has adopted the 10+3 pattern of education for Diploma and 10+2+4 for Engineering (Degree) in the State. The 
Department of Technical Education, Government of Karnataka, which was established in the year 1959, with the vision to 
provide modern need based quality technical education and to offer well trained profession human resource to the 
industries, business and community. Importance is given for up gradation of syllabus periodically to meet the modern 
technology. The Department administers 289 Polytechnics in the State which includes 81 Government Polytechnics, 43 
Private Aided Polytechnics and 165 Private Polytechnics and the examination is conducted under Board of Technical 
Examination in the State, which offer education to about 2.29 lakhs students studying at Diploma Level. Similarly, the 
Department administers 187 Engineering colleges which includes 10 Government Engineering Colleges 11 Private Aided 
Engineering Colleges, 05 Evening Engineering Colleges and 159 Private Engineering Colleges under Vishveswaraiah 
Technological University in the State, which offer education to about 1.76 lakhs students studying at Engineering Degree 
Level. 
Admission for Diploma is made more accessible to students of all regions by establishing nodal centres at District level. 
Admissions for Engineering Courses are done by Karnataka Examination Authority (KEA) and Comed-K. 

1.2 REQUIREMENT OF FUNDS: 
Prior to 2007-08 there were only 38 Govt. Polytechnics. These 38 Govt. Polytechnics were established from the year 1941 
onwrds. These Polytechnics have all infrastructure facilities which became old and require construction/repairs of 
buildings and latest equipments, books and furniture’s. The total additional fund required for construction of workshop 
building, repair of polytechnic and hostel building, purchase of equipments, books and furniture’s is estimated at 50.00 
Crores. The details are given below. 








































































































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೫೩ 
8 Repair of Building a Purchase of Total 
Bg Hostel Equipments Furniture Books 
1 | GRICP, 50.00 0.00 0.00 25.00 10.00 10.00 95.00 
Bangalore 
2 | Govt. 25.00 25.00 0.00 25.00 10.00 10.00 95.00 
Polytechnic for 
Women Bangalore 
3 | SJ (Govt) 25.00 25.00 0.00 25.00 10.00 10.00 95.00 
Polytechnic, 
Bangalore 
4 | Govt. Film & 50.00 0.00 0.00 25.00 10.00 10.00 95.00 
TV Institute 
Hesaraghatta 
5. | Govt. Polytechnic, 25.00 25.00 0.00 25.00 10.00 10.00 95.00 
Belgaum 
6 | Govt. Polytechnic, 25.00 25.00 0.00 25.00 10.00 10.00 95.00 
Bijapur 
7 | Govt. Polytechnic, 25.00 25.00 0.00 25.00 10.00 10.00 95.00 
Chamarajanagar 
8 | Govt. Polytechnic, 50.00 0.00 50.00 25.00 10.00 10.00 145.00 
Bagepalli 
9 | DACG (Govt.) 25.00 25.00 0.00 25.00 10.00 10.00 95.00 
Polytechnic, 
Chikkamagalur 
10 | DRR Govt. 25.00 25.00 0.00 25.00 10.00 10.00 95.00 
Polytechnic, 
Davanagere 
11 | Govt. Polytechnic, 25.00 25.00 0.00 25.00 10.00 10.00 95.00 
Gulbarga 
12 | Govt. Polytechnic, 25.00 25.00 0.00 25.00 10.00 10.00 95.00 
Karwar 
13 | Govt. Polytechnic, 25.00 25.00 0.00 25.00 10.00 10.00 95.00 
Chintamani 
14 | Govt. Polytechnic, 50.00 0.00 50.00 25.00 10.00 10.00 145.00 
Kustagi 
15 | Govt. Polytechnic, 25.00 25.00 0.00 25.00 10.00 10.00 95.00 
K.R. Pet 
16 | Karnataka (Govt.) 25.00 25.00 0.00 25.00 10.00 10.00 95.00 
Polytechnic, 
Mangalore 
17 | CPC (Govt.) 25.00 25.00 0.00 25.00 10.00 10.00 95.00 
Polytechnic, 
Mysore 
18 | Govt. Polytechnic, 25.00 25.00 0.00 25.00 10.00 10.00 95.00 
Raichur 
19 | Govt. Polytechnic, 25.00 25.00 0.00 25.00 10.00 10.00 95.00 
Channapatna 
20 | Govt. Polytechnic, 25.00 30.00 0.00 20.00 10.00 10.00 95.00 
Tumkur 
Total 2000.00 
BENEFITS: 
6 Equipping the Polytechnics with latest equipments/instruments, books and furniture’s. 
° By repairs/renovation of Old Govt. Polytechnic and Hostel buildings, students have better learning atmosphere in the Institute. 
° Construction of workshop buildings wherever workshop building are not in existence. 
ಐ.ಎಫ್‌. ಮಾಗಿ 
ವಿಶೇಷಾಧಿಕಾರಿಗಳು ಹಾಗೂ ಪದನಿಮಿತ್ತ 
PR No. 463 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಶಿಕ್ಷಣ ಇಲಾಖೆ (ಯೋಜನೆ) 





೭೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಶಿಕ್ಷಣ ಸಚಿವಾಲಯ 
ವಿಷಯ : ಸರ್ಕಾರಿ ಪಾಲಿಟೆಕ್ನಿಕ್‌ ಮಹಿಳಾ ವಸತಿ ನಿಲಯ ಕಟ್ಟಡ ನಿರ್ಮಾಣಕ್ಕಾಗಿ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : ಆರ್ಥಿಕ ಇಲಾಖೆ ಪತ್ರ ಸಂಖ್ಯೆ: ಆಇ 02 ಬಿಎಸ್‌ಜಿ 2011 ದಿನಾಂಕ: 04-01-2012. 

ಪ್ರಸ್ತಾವನೆ: 

ಕೇಂದ್ರ ಸರ್ಕಾರದ ಧನಸಹಾಯ ಯೋಜನೆಯಡಿ ತಾಂತ್ರಿಕ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೊಳಪಡುವ 57 ಸರ್ಕಾರಿ ಪಾಲಿಟೆಕ್ನಿಕ್‌ ಮಹಿಳಾ 
ವಸತಿ ನಿಲಯ ಕಟ್ಟಡ ನಿರ್ಮಾಣಕ್ಕಾಗಿ ಆರ್ಥಿಕ ಇಲಾಖೆಯು ಪೂರಕ ಅಂದಾಜಿನಲ್ಲಿ ಹಣ ಬಿಡುಗಡೆ ಮಾಡಿ ಮೇಲೆ ಓದಲಾದ ಪತ್ರದಲ್ಲಿ 
ಅನುದಾನವನ್ನು ಬಳಸಿಕೊಳ್ಳಲು ಅನುಮತಿ ನೀಡಿರುತ್ತದೆ. 

ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಡಿ 21 ಹೆಚ್‌ಪಿಟಿ 2011 ಬೆಂಗಳೂರು, ದಿನಾಂಕ: 23-01-2012 

ಕೇಂದ್ರ ಸರ್ಕಾರದ ಧನಸಹಾಯ ಯೋಜನೆಯಡಿ ತಾಂತ್ರಿಕ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೊಳಪಡುವ 57 ಸರ್ಕಾರಿ ಪಾಲಿಟೆಕ್ನಿಕ್‌ ಮಹಿಳಾ 
ವಸತಿ ನಿಲಯ ಕಟ್ಟಡ ನಿರ್ಮಾಣಕ್ಕಾಗಿ ಲೆಕ್ಕಶೀರ್ಷಿಕೆ 4202-02-104-1-05-386 (ಯೋಜನೆ) ರಡಿ ರೂ. 880.00 ಲಕ್ಷಗಳನ್ನು (ಎಂಟುನೂರ 
ಎಂಬತ್ತು ಲಕ್ಷಗಳು) ಪಾಲಿಟೆಕ್ನಿಕ್‌ವಾರು ಹಣ ಮಂಜೂರಾಗಿರುವ ಮೊತ್ತವನ್ನು ಖಚಿತಪಡಿಸಿಕೊಂಡು ಬಿಡುಗಡೆ ಮಾಡಲು ನಿರ್ದೇಶಕರು, ತಾಂತ್ರಿಕ 
ಶಿಕ್ಷಣ ಇಲಾಖೆ, ಬೆ೦ಗಳೂರು ಇವರಿಗೆ ಪ್ರಚಲಿತ ನಿಯಮಗಳನ್ನು ಪಾಲಿಸುವ ಷರತ್ತಿಗೊಳಪಟ್ಟು ಅನುಮತಿ ನೀಡಲಾಗಿದೆ. ಈ ಬಗ್ಗೆ ಕಾಲೇಜುವಾರು 
ಬಳಕೆಯಾಗಿರುವ ಅನುದಾನಕ್ಕೆ ಉಪಯೋಗತಾ ಪತ್ರ ಸಲ್ಲಿಸುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಅ.ಟಿ. ಸಂಖ್ಯೆ ಆಇ 844 ವೆಚ್ಚ-8 2011 ದಿನಾಂಕ: 7-1-2012ರಲ್ಲಿ ನೀಡಿರುವ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಐ.ಎಫ್‌. ಮಾಗಿ 
ವಿಶೇಷಾಧಿಕಾರಿಗಳು ಹಾಗೂ ಪದನಿಮಿತ್ತ 
ಪಿ.ಆರ್‌. 464 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ಯೋಜನೆ) 
ಶಿಕ್ಷಣ ಸಚಿವಾಲಯ 
ಸೇರ್ಪಡೆ ಆದೇಶ 
ಸಂಖ್ಯೆ: ಇಡಿ 119 ಯೋಯೋಕ 2011 ಬೆಂಗಳೂರು, ದಿನಾಂಕ: 24-01-2012 


ವಿಷಯ : ಕಿತ್ತೂರು ರಾಣಿ ಚನ್ನಮ್ಮ ವಸತಿ ಸೈನಿಕ ಶಾಲೆಗೆ 2011-12ನೇ ಸಾಲಿನಲ್ಲಿ ಒದಗಿಸಲಾದ ಆಯವ್ಯಯದಲ್ಲಿ 
ಅನುದಾನ ಬಿಡುಗಡೆ ಬಗ್ಗೆ ಅನುಮೋದನೆಯ ಸೇರ್ಪಡೆ ಆದೇಶ ಕುರಿತು. 
ಉಲ್ಲೇಖ : ಸರ್ಕಾರದ ಆದೇಶ ಸಂಖ್ಯೆ ಇಡಿ:119:ಯೋಯೋಕ 2011, ದಿನಾಂಕ: 12-12-2011. 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಆದೇಶದಲ್ಲಿನ ಆದೇಶ ಭಾಗದಲ್ಲಿ ಕಂಡಿಕೆ 6ರ ನಂತರ ಈ ಕೆಳಕಂಡ 
6(A) ಸೇರಿಸಿ ಓದಿಕೊಳ್ಳುವುದು ಲೆಕ್ಕಶೀರ್ಷಿಕೆ 2202-02-110-3-03-101 (ಯೋಜನೇತರ)ರಡಿ ರೂ. 58.75 ಲಕ್ಷ (ಐವತ್ತೆಂಟು ಲಕ್ಷದ ಎಪ್ಪತ್ತೈದು 
ಸಾವಿರ ರೂಪಾಯಿಗಳು ಮಾತ್ರ ಈ ಕೆಳಕಂಡ ಕಾರ್ಯಕ್ರಮಗಳಿಗೆ ಅವುಗಳ ಮುಂದೆ ತೋರಿಸಿರುವಂತೆ ಬಿಡುಗಡೆ ಮಾಡಲು ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರಿಗೆ ಅನುಮತಿ ನೀಡಿದೆ. 


1. ಬಾಕಿ ವಿದ್ಯಾರ್ಥಿವೇತನಗಳಿಗೆ ದ ರೂ. 12.385 ಲಕ್ಷ 
2. ವಿವಿಧ ಕಾಮಗಾರಿಗಳಿಗೆ /ದುರಸ್ಸಿ/ಸೇರ್ಪಡೆ ಮತ್ತು ಮಾರ್ಪಾಡು ಎ ರೂ. 46.365 ಲಕ್ಷ 
ಒಟ್ಟು — ರೂ. 58.750 ಲಕ್ಷ 


ಉಳಿದ ಅಂಶಗಳು ಯಥಾವತ್ತಾಗಿ ಮುಂದುವರಿಯುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಐ.ಎಫ್‌. ಮಾಗಿ 
ವಿಶೇಷಾಧಿಕಾರಿಗಳು ಹಾಗೂ ಪದನಿಮಿತ್ತ 
ಪಿ.ಆರ್‌. 465 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ಯೋಜನೆ) 


ಕಂದಾಯ ಸಚಿವಾಲಯ 
ವಿಷಯ : ಕಾವೇರಿ ಯೋಜನೆ ನಿರ್ವಹಣೆಯ ಗುತ್ತಿಗೆದಾರರಾದ ಮೆ। ಇಸಿಐಎಲ್‌, ಮೆ॥ ಸಿಎಂಎಸ್‌ ಕಂಪ್ಯೂಟರ್ಸ್‌ ಪ್ರೈ.ಲಿ. 
ಮತ್ತು ಸಿ-ಡಾಕ್‌, ಪುಣೆ ರವರ ಗುತ್ತಿಗೆ ಅವಧಿಯನ್ನು ಮುಂದುವರಿಸುವ ಬಗ್ಗೆ ಹಾಗೂ ಸೇವಾ 
ಪೂರೈಕೆದಾರರಿಗೆ ನೀಡುವ ದರಗಳನ್ನು ಪರಿಷ್ಕರಿಸುವ ಕುರಿತು-ಆದೇಶ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ ಕಂಇ 79 ಮುನೋಮು 2011 ದಿನಾಂಕ: 18-8-2011 
2) ತಾಂತ್ರಿಕ ಸಲಹಾ ಸಮಿತಿ ಸಭೆ ದಿನಾ೦ಕ: 15-9-2011 
3) ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರವರ ಪತ್ರ ಸಂಖ್ಯೆಸಿಒಎಂಪಿ 
09/2007-08 ದಿನಾಂಕ: 29-10-2011, 31-10-2011 ಮತ್ತು 14-12-2011. 
4) ಆರ್ಥಿಕ ಇಲಾಖೆಯ ಅಧಿಸೂಚನೆ ಸಂಖ್ಯೆ ಆಇ 101 ವೆಚ್ಚ-12/1 ದಿನಾಂಕ: 
02-12-2011. 
ಪ್ರಸ್ತಾವನೆ : 
ಮೇಲೆ ಓದಲಾದ (1ರ ಸರ್ಕಾರದ ಆದೇಶದಲ್ಲಿ ನೂತನ ಕಾವೇರಿ ಯೋಜನೆಯ ಹಾರ್ಡ್‌ವೇರ್‌ ಟೆಂಡರನ್ನು ಪ್ರಕಟಪಡಿಸಿ ನೂತನ 
ಗುತ್ತಿಗೆದಾರರನ್ನು ಆಯ್ಕೆ ಮಾಡಿಕೊಳ್ಳುವವರೆಗೆ ಪ್ರಸ್ತುತ ಗುತ್ತಿಗೆದಾರರ ಅವಧಿಯನ್ನು ಮುಂದುವರೆಸುವುದು ಅತ್ಯವಶ್ಯಕವಿರುತ್ತದೆಂದು, ಗುತ್ತಿಗೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೫೫ 





ಅವಧಿಯನ್ನು ಮುಂದುವರೆಸಲ್ಪಡದಿದ್ದರೆ ಸಾರ್ವಜನಿಕ ಸೇವೆಗೆ ತೊಂದರೆಯಾಗುತ್ತದೆ ಎಂಬ ಕಾರಣದಿಂದ ಮೇಲೆ ದಿನಾಂಕ: 01-04-2011 ರಿಂದ 
15-10-2011ರವರೆಗೆ ಮೆ|ಇಸಿಐಎಲ್‌, ಮೆ॥ಸಿಎಂಎಸ್‌ ಕಂಪ್ಯೂಟರ್ಸ್‌ ಪ್ರೈ.ಲಿ. ಮತ್ತು ಸಿ-ಡಾಕ್‌, ಪುಣೆ ರವರ ಗುತ್ತಿಗೆ ಅವಧಿಯನ್ನು ದಿನಾಂಕ: 
15-10-2011ರ ವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಲಾಗಿತ್ತು ಸದರಿ ಯೋಜನೆಯ ಗುತ್ತಿಗೆ ಅವಧಿಯು ದಿನಾಂಕ: 15-10-2011 ರಂದು 
ಮುಕ್ತಾಯಗೊಂಡಿರುತ್ತದೆ. 

ಮೇಲೆ ಓದಲಾದ (2)ರ ಸಭೆಯ ನಡವಳಿಯಂತೆ, ಮೇಲೆ ಓದಲಾದ (3)ರ ಪ ನೋಂದಣಿ ಮಹಾಪರಿವೀಕ್ಷಕರು ಮತ್ತು 
ಮುದ್ರಾಂಕಗಳ ಆಯುಕ್ತರು ದಿನಾ೦ಕ 15-9-2011 ರಂದು ಜರುಗಿದ ತಾಂತ್ರಿಕ ಸಲಹಾ ಸಮಿ ಭೆಯಲ್ಲಿ ನೂತನ ಕಾವೇರಿ ಯೋಜನೆಯ 
ಹಾರ್ಡ್‌ಮೇರ್‌ ಪೂರೈಕೆಗೆ ಸಂಬಂಧಿಸಿದ ಆರ್‌ಎಫ್‌ಪಿಯಲ್ಲಿ ಬದಲಾವಣೆ ಮಾಡಬೇಕಾಗಿರುವ ಬಿಸಿನೆಸ್‌ ಮಾಡೆಲ್‌ ಬಗ್ಗೆ ಹಾಗೂ ಇತರ ವಿಷಯಗಳ 
ಬಗ್ಗೆ ಚರ್ಚಿಸಿ ಅಂತಿಮವಾಗಿ ಆರ್‌ಎಫ್‌ಪಿಯು ಅನುಮೋದಿಸಲ್ಪಟ್ಟ ನಂತರ ಉತ್ಸುಕ ಬಿಡ್‌ದಾರರಿಂದ ಬಿಡ್‌ ಆಹ್ವಾನಿಸಿ ಟೆಂಡರ್‌ ಪ್ರಕಟಿಸಿ, ಟೆಂಡರ್‌ 
ಪ್ರಕ್ರಿಯೆ ಪ್ರಾರಂಭಿಸಿ ನೂತನ ಗುತ್ತಿಗೆದಾರರನ್ನು ಆಯ್ಕೆ ಮಾಡಲು ಹಾಗೂ ಆಯ್ಕೆಗೊಂಡ ನೂತನ ಗುತ್ತಿಗೆದಾರರು ನೂತನ ಹಾರ್ಡ್‌ವೇರ್‌ ಪೂರೈಸಿ 
ಯೋಜನೆಯ ಸಂಪೂರ್ಣ ನಿರ್ವಹಣೆಯನ್ನು ವಹಿಸಿಕೊಳ್ಳಲು ಕನಿಷ್ಠವೆಂದರೂ 9 ತಿಂಗಳುಗಳ ಕಾಲಾವಕಾಶ ಬೇಕಾಗುತ್ತದೆ, ಅಲ್ಲಿಯವರೆಗೆ ಪ್ರಸ್ತುತ 
ಕಾವೇರಿ ಯೋಜನೆಯ ಗುತ್ತಿಗೆ ಅವಧಿಯನ್ನು ವಿಸ್ತರಿಸಬೇಕಾಗುತ್ತದೆ. ಮೆ।ಇಸಿಐಎಲ್‌ ಹಾಗೂ ಮೆ/ಸಿಎ೦ಎಸ್‌ ಕಂಪ್ಯೂಟರ್ಸ್‌ ಪ್ರೈ.ಲಿ. ರವರು ಪತ್ರಗಳನ್ನು 
ಸಲ್ಲಿಸಿ ಪ್ರಸ್ತುತ ಕಾವೇರಿ ಯೋಜನೆಗಾಗಿ ಉಪಯೋಗಿಸಲ್ಪಡುತ್ತಿರುವ ಕಂಪ್ಯೂಟರ್‌, ಪ್ರಿಂಟರ್‌, ಸ್ಕ್ಯಾನರ್‌, ಯುಪಿಎಸ್‌, ಜನರೇಟರ್‌ ಇತ್ಯಾದಿಗಳು ಸತತ 
8 ವರ್ಷಕ್ಕೂ ಹೆಚ್ಚು ಅವಧಿಯ ಬಳಕೆಯಿಂದ ಕಾರ್ಯಕ್ಷಮತೆ ಕಳೆದುಕೊಂಡಿದ್ದು ಅವುಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲದಿರುವ ಕಾರಣ, ಸೇವಾ 
ಪೂರೈಕೆಯನ್ನು ಮುಂದಿನ 9 ತಿಂಗಳಿಗೆ ಮುಂದುವರೆಸಲು ಹೊಸ ಐಟಿ ಮೂಲಸೌಕರ್ಯಗಳಾದ ಪ್ರಿಂಟರ್‌, ಸ್ಕ್ಯಾನರ್‌, ಯು.ಪಿ.ಎಸ್‌. ಜನರೇಟರ್‌ 
ಇತ್ಯಾದಿಗಳಿಗೆ ಬಂಡವಾಳ ಹೂಡಬೇಕಾಗಿದೆ ಹಾಗೂ ಈ ಮೂಲಸೌಕರ್ಯಗಳು 9 ತಿಂಗಳ ನಂತರ ಇಲಾಖೆಯ ಆಸ್ತಿಯಾಗಲಿದೆ ಎಂದು ಸದರಿ 
ಸಂಸ್ಥೆಯವರೊಂದಿಗೆ ದಿನಾಂಕ: 17-10-2011 ಮತ್ತು 18-10-2011 ರಂದು ನಡೆಸಿದ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗಿರುತ್ತದೆ. 

ಮೇಲೆ ಓದಲಾದ (4)ರ ಆರ್ಥಿಕ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಆಇ 1011 ವೆಚ್ಚ-12/1 ದಿನಾಂಕ: 02-12-2011ರಲ್ಲಿ ನೋಂದಣಿ 
ಮತ್ತು ಮುದ್ರಾಂಕ ಇಲಾಖೆಗೆ ದಿನಾಂಕ: 16-10-2011 ರಿ೦ದ 15-7-2012 ರ ವರೆಗೆ 9 ತಿಂಗಳಿಗೆ ಕಾವೇರಿ ಯೋಜನೆಯ ನಿರ್ವಹಣಾ ಕಾರ್ಯವನ್ನು 
ಬೆಂಗಳೂರು ನಗರ ಜಿಲ್ಲೆಗೆ ರೂ. 18/-ರ ದರದಲ್ಲಿ ಹಾಗೂ ಇತರೆ ಜಿಲ್ಲೆಗಳಲ್ಲಿ ರೂ. 28/-ರ ದರದಲ್ಲಿ ಮೆ/ಇಸಿಐಎಲ್‌ ಮತ್ತು ಮೆಸಿಎಂಎಸ್‌ 
ಕಂಪ್ಯೂಟರ್ಸ್‌ ಪ್ರೈ.ಲಿ. ಸಂಸ್ಥೆಗಳಿಂದ ನೇರವಾಗಿ ಪಡೆಯಲು ಹಾಗೂ ಮೆಃಸಿ-ಡಾಕ್‌, ಪುಣೆ ಇವರ ಗುತ್ತಿಗೆ ಅವಧಿಯನ್ನು ವಿಸ್ತರಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4(ಜಿ) ರಡಿ ಕಂದಾಯ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿ ಆರ್ಥಿಕ ಇಲಾಖೆಯು ಅಧಿಸೂಚನೆ ಹೊರಡಿಸಿದೆ. 

ದಿನಾಂಕ: 7-12-2011 ರಂದು ಇ-ಆಡಳಿತ ಇಲಾಕೆಯ, ಎನ್‌ಐಸಿ ಅಧಿಕಾರಿಗಳು ಮತ್ತು ಬಾಹ್ಯ ತಜ್ಞರನ್ನು ಒಳಗೊಂಡ ಸದಸ್ಯರ 
ಸಮಿತಿಯು ಸಭೆ ಸೇರಿ ಕೂಲಂಕಷವಾಗಿ ಪರಿಶೀಲಿಸಿ ಪರಿಷ್ಕೃತ ಲೆಕ್ಕಾಚಾರ ಮಾಡಿದ ಪ್ರಕಾರ ಪ್ರತಿ ವ್ಯವಹರಣೆಗೆ ಮಾರಾಟಗಾರರಿಗೆ 9 ತಿಂಗಳಿಗೆ ಈ 
ಕೆಳಕಾಣಿಸಿದ ದರಗಳಂತೆ ಪಾವತಿಸಬೇಕಾಗಿರುತ್ತದೆ ಎಂದು ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ಸಮಿತಿಗೆ ಶಿಫಾರಸ್ಸು 
ಮಾಡಿರುವುದು_ಯುಕ್ತವಾಗಿದೆ ಎಂದು ಸಮಿತಿಯು _ತೀರ್ಮಾನಿಸಿರುತ್ತದೆ. 


ತ್ರದ 
ತಿ 


ಲ್ಲಿ 
[oe 
ಸ 





ವರ್ಷ 


ಸಿಎಂಎಸ್‌ ಕಂಪ್ಯೂಟರ್ಸ್‌ 
ನಿರ್ವಹಿಸುವ ಬೆ೦ಗಳೂರು ಜಿಲ್ಲೆ 


ಸಿಎಂಎಸ್‌ ಕಂಪ್ಯೂಟರ್ಸ್‌ 
ನಿರ್ವಹಿಸುವ ಬೆ೦ಗಳೂರು 
ಹೊರತುಪಡಿಸಿದ ಜಿಲ್ಲೆಗಳು 


ಇಸಿಐಎಲ್‌ ನಿರ್ವಹಿಸುವ 
ಜಿಲ್ಲೆಗಳು 





ರೂ. 18/- 


ರೂ. 27.50 


ರೂ. 28/- 





16ನೇ ಅಕ್ಟೋಬರ್‌, 2011 ರಿಂದ 
15ನೇ ಜುಲೈ, 2012 














ಮೇಲಿನ ಕಂಡಿಕೆಗಳಲ್ಲಿ ವಿವರಿಸಿರುವಂತೆ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಕಂಇ 213 ಮುನೋಮು 2011, ಬೆಂಗಳೂರು, ದಿನಾಂಕ: 13-01-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ನೂತನ ಕಾವೇರಿ ಯೋಜನೆಯ 
ಹಾರ್ಡ್‌ವೇರ್‌ ಪೂರೈಕೆಗೆ ನೂತನ ಗುತ್ತಿಗೆದಾರರನ್ನು ಆಯ್ಕೆ ಮಾಡಿ ಅನುಷ್ಠಾನಗೊಳಿಸಲು ಕಾಲಾವಕಾಶಬೇಕಾಗಿರುವುದರಿಂದ ಪಸ್ತುತ ಗುತ್ತಿಗೆದಾರರಾದ 
ಮೆ ಇಸಿಐಎಲ್‌, ಮೆ।ಸಿಎಂಎಸ್‌ ಕಂಪ್ಯೂಟರ್ಸ್‌ ಲಿಮಿಟೆಡ್‌ ಇವರಿಗೆ ಈ ಕೆಳಕಾಣಿಸಿದ ದರ ಪರಿಷ್ಕರಣೆಯೊಂದಿಗೆ ದಿನಾಂಕ: 16-10-2011 ರಿಂದ 15- 
07-2012ರ ವರೆಗೆ ಒಂಭತ್ತು (9) ತಿಂಗಳ ಅವಧಿಗೆ ಮೆಃಸಿ-ಡಾಕ್‌, ಪುಣೆ ಮೆ ಇಸಿಐಎಲ್‌ ಮತ್ತು ಮೆ॥ ಸಿಎಂಎಸ್‌ ಕಂಪ್ಯೂಟರ್ಸ್‌ ಪ್ರೈವೇಟ್‌ 
ಲಿಮಿಟೆಡ್‌ ಸಂಸ್ಥೆಗಳ ಗುತ್ತಿಗೆ ಅವಧಿಯನ್ನು ವಿಸ್ತರಿಸಿ ಈ ಕೆಳಕಂಡ ಷರತ್ತುಗಳಿಗೊಳಪಡಿಸಿ ಸರ್ಕಾರವು ಆದೇಶಿಸಿದೆ. 





ಪರಿಷ್ಕತ ದರ: 





ಸಿಎಂಎಸ್‌ ಕಂಪ್ಯೂಟರ್ಸ್‌ 
ನಿರ್ವಹಿಸುವ ಬೆ೦ಗಳೂರು ಜಿಲ್ಲೆ 


ಸಿಎಂಎಸ್‌ ಕಂಪ್ಯೂಟರ್ಸ್‌ 
ನಿರ್ವಹಿಸುವ ಬೆಂಗಳೂರು 
ಹೊರತುಪಡಿಸಿದ ಜಿಲ್ಲೆಗಳು 


ಇಸಿಐಎಲ್‌ ನಿರ್ವಹಿಸುವ 
ಜಿಲ್ಲೆಗಳು 








16ನೇ ಅಕ್ಟೋಬರ್‌, 2011 ರಿಂದ 
15ನೇ ಜುಲೈ, 2012 





ರೂ. 18/- 





ರೂ. 27.50 





ರೂ. 28/- 





ಷರತ್ತುಗಳು: 


(1) ಮೆ ಇಸಿಐಎಲ್‌, ಮೆ॥ಸಿಎ೦ಎಸ್‌ ಕಂಪ್ಯೂಟರ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಹಾಗೂ ಮೆ॥ ಸಿ-ಡಾಕ್‌, ಪುಣೆ ಇವರೊಂದಿಗಿನ ಗುತ್ತಿಗೆ 
ಅವಧಿಯನ್ನು ದಿನಾಂಕ: 15-07-2012ರ ನಂತರ ಯಾವುದೇ ಕಾರಣಕ್ಕೂ ಮುಂದುವರಿಸಲಾಗುವುದಿಲ್ಲ. 





೭೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





(2) ಅಷ್ಟರಲ್ಲಿ ನಿಯಮಾನುಸಾರ ಟೆಂಡರ್‌ ಕರೆದು ಗುತ್ತಿಗೆ ನೀಡಲು ಶೀಘ್ರ ಕ್ರಮ ತೆಗೆದುಕೊಳ್ಳುವುದು ಮತ್ತು ಉತ್ತಮ ಗುಣಮಟ್ಟದ 
ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆಡಳಿತ ಇಲಾಖೆಯು ದೃಢಪಡಿಸುವುದು. 

(3) ಗುತ್ತಿಗೆದಾರರು ಪೂರೈಸುವ ನೂತನ ಹಾರ್ಡ್‌ವೇರ್‌ಗಳನ್ನು ಮುಂದುವರೆಸಲ್ಪಡುವ ಗುತ್ತಿಗೆ ಅವಧಿ ಮುಗಿದ ನಂತರ ಇಲಾಖೆಯ 
ಸುಪರ್ದಿಗೆ ಬಿಟ್ಟುಕೊಡತಕ್ಕದ್ದು. 

(4) ಮುಂದುವರೆಸಲ್ಪಡುವ ಗುತ್ತಿಗೆ ಅವಧಿಯಲ್ಲಿ ಉಪ ನೋಂದಣಿ ಕಛೇರಿಗಳಲ್ಲಿರುವ ಹಾರ್ಡ್‌ವೇರ್‌ಗಳನ್ನು ಸುಸ್ಥಿತಿಯಲ್ಲಿ ಹಾಗೂ 
ಉತ್ತಮವಾಗಿ ಕಾರ್ಯನಿರ್ವಹಿಸುವ ಸ್ಥಿತಿಯಲ್ಲಿರುವಂತೆ ನಿರ್ವಹಿಸತಕ್ಕದ್ದು. 

(5)ಪೂರೈಸಲ್ಲಡುವ ಹಾರ್ಡ್‌ವೇರ್‌ಗಳ ಸ್ಪೆಸಿಫಿಕೇಶನ್‌ಗಳು ಇಲಾಖೆಯು ಸೂಚಿಸುವ ಸ್ಪೆಸಿಫಿಕೇಶನ್‌ಗಳಂತೆ ಇರತಕ್ಕದ್ದು. 

(6) ಮುಂದುವರೆಸಲ್ಪಡುವ ಗುತ್ತಿಗೆ ಅವಧಿಯಲ್ಲಿ ಆಪರೇಟರ್‌ ಹಾಗೂ ಇಂಜಿನಿಯರ್‌ರವರುಗಳ ಸೇವೆಯು ಸಮರ್ಪಕ ಹಾಗೂ 
ತೃಪ್ತಿದಾಯಕವಾಗಿರತಕ್ಕದ್ದು. 

(7) ಮುಂದುವರೆಸಲ್ಪಡುವ ಗುತ್ತಿಗೆ ಅವಧಿಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ: ಕಂಇ 79 ಮುನೋಮು 2011 ದಿನಾಂಕ: 08-08-2011 
ರಲ್ಲಿರುವ ಎಲ್ಲಾ ಷರತ್ತುಗಳಿಗೆ ಗುತ್ತಿಗೆದಾರರು ಬದ್ಧರಾಗಿರತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅಧಿಸೂಚನೆ ಸಂಖ್ಯೆ:ಆಇ 1011 ವೆಚ್ಚ-12/1 ದಿನಾಂಕ: 02-12-2011ರ ಅನ್ವಯ ಮತ್ತು ಈ 
ಸಂಬಂಧಿತ ವೆಚ್ಚವನ್ನು 2011-12ನೇ ಸಾಲಿನ ಇಲಾಖೆಯ ಲೆಕ್ಕ ಶೀರ್ಷಿಕೆ 2030-03-001-2-04 Charges of Supply of Registered 
Documents-051 General Expenses ಅಡಿಯಲ್ಲಿ ಭರಿಸಲು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ ಆಇ 650 ವೆಚ್ಚ-7/2011 ದಿನಾಂಕ: 
2-12-2011ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಕೆ. ರಾಮಚಂದ್ರ 
ಪಿ.ಆರ್‌. 466 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 


ಕಂದಾಯ ಸಚಿವಾಲಯ 
ವಿಷಯ : ಕೊಪ್ಪಳ ತಾಲ್ಲೂಕಿನ ನರೇಗಲ್‌ ಗ್ರಾಮದಲ್ಲಿ ಆಸರೆ ಮನೆಗಳ ಬಡಾವಣೆಯಲ್ಲಿ ಚರಂಡಿ ಸಂಪರ್ಕ ಕಲ್ಪಿಸಲು 
ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 

ಪ್ರಸ್ತಾವನೆ : 

ಕೊಪ್ಪಳ ತಾಲ್ಲೂಕಿನ ನರೇಗಲ್‌ ಗ್ರಾಮದಲ್ಲಿ ವಿಪ್ರೋ ಕಂಪನಿಯವರು 428 ಆಸರೆ ಮನೆಗಳನ್ನು ನಿರ್ಮಾಣಗೊಳಿಸಿ ಸದರಿ ಮನೆಗಳ ಸ್ನಾನ 
ಮತ್ತು ಶೌಚಾಲಯ ಸಂಪರ್ಕಗಳನ್ನು ಗುಂಡಿಯಲ್ಲಿ ಜೋಡಿಸಿರುತ್ತಾರೆ. ಈ ಗುಂಡಿಗಳು ಸ್ವಲ್ಪ ದಿನಗಳ ನಂತರ ತುಂಬಿಕೊಂಡು ವಾತಾವರಣ 
ಮಲೀನವಾಗುವ ಸಾಧ್ಯತೆಯರುತ್ತದೆ. ಆದ್ದರಿಂದ ಈ ಬಡಾವಣೆಯಲ್ಲಿ ಚರಂಡಿ ಸಂಪರ್ಕ ಕಲ್ಪಿಸಲು ರೂ. 10 ಲಕ್ಷಗಳನ್ನು ಬಿಡುಗಡೆ ಮಾಡಲು 
ಸರ್ಕಾರವು ನಿರ್ಧರಿಸಿ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಂಇ 365 ಟಿಎನ್‌ಆರ್‌ 2011, ಬೆಂಗಳೂರು, ದಿನಾಂಕ: 12-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೊಪ್ಪಳ ತಾಲ್ಲೂಕಿನ ನರೇಗಲ್‌ ಗ್ರಾಮದ ಆಸರೆ ಬಡಾವಣೆಯಲ್ಲಿ ಚರಂಡಿ ಸಂಪರ್ಕ 
ಕಲ್ಪಿಸಲು ರೂ. 10.00 (ರೂ. ಹತ್ತು ಲಕ್ಷಗಳು ಮಾತ್ರ) ಗಳನ್ನು ಜಿಲ್ಲಾಧಿಕಾರಿಗಳು ಕೊಪ್ಪಳ ಜಿಲ್ಲೆ. ಇವರಿಗೆ ಬಿಡುಗಡೆ ಮಾಡಲು ಸರ್ಕಾರ ಮಂಜೂರಾತಿ 
ನೀಡಲಾಗಿದೆ. 

ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 8235-00-111-0-02 “Public Contributions to the Calamity Relief” ಅಡಿಯಲ್ಲಿ ಭರಿಸತಕ್ಕದ್ದು. 

ಮೇಲಿನಂತೆ ಬಿಡುಗಡೆ ಮಾಡಿರುವ ಮೊತ್ತವನ್ನು ಜಿಲ್ಲಾಧಿಕಾರಿಗಳು ಸದರಿ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಡ್ರಾ ಮಾಡಲು ಪೇಯೀಸ್‌ ರಸೀದಿ 
(ಸಿಟಿಎಸ್‌-8) ಬಿಲ್ಲು ತಯಾರಿಸಿ, ಮೇಲು ಸಹಿ ಮಾಡಿ ಸಂಬಂಧಿಸಿದ ಜಿಲ್ಲಾ ಖಜಾನೆಯಿಂದ ಡ್ರಾ ಮಾಡಿಕೊಳ್ಳಲು ಆದೇಶಿಸಿದೆ. 

ಈಗ ಬಿಡುಗಡೆ ಮಾಡುತ್ತಿರುವ ಅನುದಾನಕ್ಕೆ ಹಣ ಬಳಕೆ ಪಮಾಣ ಪತ್ರವನ್ನು ವೆಚ್ಚದ ವಿವರಗಳೊಂದಿಗೆ ಸಲ್ಲಿಸುವುದು ಹಾಗೂ ಭೌತಿಕ 
ಹಾಗೂ ಆರ್ಥಿಕ ಪ್ರಗತಿಯ ವಿವರಗಳನ್ನು ಸಹ ಸಲ್ಲಿಸುವುದು. 

ಈ ಮೊತ್ತವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಉಪಯೋಗಿಸತಕ್ಕದ್ದು. 

ಈ ಆದೇಶವನ್ನು ಮಾನ್ಯ ಮುಖ್ಯ ಮಂತ್ರಿಯವರ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್‌.ಎಂ. ಆನಂದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಕಂದಾಯ ಇಲಾಖೆ 
(ವಿಪತ್ತು ನಿರ್ವಹಣೆ ಮತ್ತು ಸೇವೆಗಳು-2) 


ಪಿ.ಆರ್‌. 467 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೫೭ 





ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಎಸ್‌.ಆರ್‌. ಕೃಷ್ಣಯ್ಯ, ತಹಶೀಲ್ದಾರ್‌, ಚನ್ನಪಟ್ಟಣ ತಾಲ್ಲೂಕು. ರಾಮನಗರ ಜಿಲ್ಲೆ ಇವರನ್ನು ಸೇವೆಯಿಂದ 
ಅಮಾನತ್ತುಗೊಳಿಸುವ ಕುರಿತು 
ಓದಲಾಗಿದೆ: 1) ಮಾನ್ಯ ಕಂದಾಯ ಸಚಿವರ ಟಿಪ್ಪಣಿ ಸಂಖ್ಯೆ:ಕಂ.ಸ/ಗೃಹ ಕಛೇರಿ/153/2011, ದಿನಾಂಕ: 04.03.2011. 
2) ಸರ್ಕಾರದ ಆದೇಶ ಸಂಖ್ಯೆ/ಆರ್‌ಡಿ 09 ಎಡಿಇ 2011, ದಿನಾಂಕ: 07.03.2011 
3) ಕರ್ನಾಟಕ ನ್ಯಾಯ ಮಂಡಳಿ, ಮಧ್ಯಂತರ ಆದೇಶ ದಿ: 09.03.2011 
4) ಜಿಲ್ಲಾಧಿಕಾರಿಗಳಿಗೆ ಪತ್ರ ದಿನಾಂಕ: 04.07.2011 
5) ಜಿಲ್ಲಾಧಿಕಾರಿಗಳ ಪತ್ರ ಸಂಖ್ಯೆ:ರಾಜಿಕ/ಸಿಬ್ಬಂದಿ/ಸಿಆರ್‌/72/2011-12, ದಿನಾಂಕ: 27.07.2011 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರ.ಸಂ.(1)ರ ಮಾನ್ಯ ಕಂದಾಯ ಸಚಿವರ ಟಿಪ್ಪಣಿಯಲ್ಲಿ ಶ್ರೀ ಸಿ.ಪಿ. ಯೋಗೇಶ್ವರ, ಅಧ್ಯಕ್ಷರು ಕರ್ನಾಟಕ ರೇಷ್ಮೆ 
ಉದ್ಯಮಗಳ ನಿಗಮ ನಿಯಮಿತ, ಬೆಂಗಳೂರು ಇವರ ಪತ್ರದಲ್ಲಿ ಶ್ರೀ ಎಸ್‌.ಆರ್‌. ಕೃಷ್ಣಯ್ಯ, ತಹಶೀಲ್ದಾರ್‌, ಚನ್ನಪಟ್ಟಣ ತಾಲ್ಲೂಕು ಇವರು ತಾಲ್ಲೂಕಿನ 
ಸುತ್ತಮುತ್ತಲ ಗ್ರಾಮಾಂತರ ಪ್ರದೇಶಗಳಲ್ಲಿ ರೈತರ ಪಟ್ಟಾ ಜಮೀನುಗಳು ಹಾಗೂ ನದಿ ದಡದಲ್ಲಿ ಇರುವ ಮರಳನ್ನು ಗಣಿ ಉದ್ದಿಮೆದಾರರ ಲಾಬಿಗೆ 
ಮಣಿದು ಅಕ್ರಮವಾಗಿ ಲಾರಿಗಳಲ್ಲಿ ಬೋಟು ಹಾಗೂ ಇಟಾಚಿ, ಜೆಸಿಪಿ ಯಂತ್ರಗಳಿಂದ ಮಣ್ಣಿನಿಂದ ಮರಳನ್ನು ಫಿಲ್ಟರ್‌ ಮಾಡಿ ಸಾಗಣೆ ಮಾಡುತ್ತಿದ್ದರೂ 
ಸಹ ಇವರು ಯಾವುದೇ ರೀತಿಯ ಕಾನೂನು ಕ್ರಮಕೈಗೊಳ್ಳದೇ ಮರಳು ದಂದೆ ಮಾಡುತ್ತಿರುವವರ ಜೊತೆಗೆ ಶಾಮೀಲಾಗಿರುವುದರಿಂದ ತಾಲ್ಲೂಕಿನಲ್ಲಿ 
ಅಂತರ್ಜಲ ಬತ್ತಿ ಹೋಗಿ ಕುಡಿಯುವ ನೀರಿಗೂ ಸಹ ಹಾಹಕಾರ ಉಂಟಾಗಿರುವುದಾಗಿ ಹಾಗೂ ಶ್ರೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೊಸ ಹುಂಡಿ 
ಖರೀದಿಯಲ್ಲಿ ಇಲಾಖಾ ನಿಯಮಗಳನ್ನೆಲ್ಲಾ ಗಾಳಿಗೆ ತೂರಿ ಹುಂಡಿ ಖರೀದಿಸಿ, ಹಣ ದುರುಪಯೋಗ ಮಾಡಿರುತ್ತಾರೆ. ಮತ್ತು ಚನ್ನಪಟ್ಟಣ ತಾಲ್ಲೂಕಿನ 
ಮತದಾರರ ಪಟ್ಟಿಯಲ್ಲಿ 10,000 ಬೋಗಸ್‌ ಮತದಾರರಿದ್ದು, ಈ ವಿಷಯವನ್ನು ಅವರ ಗಮನಕ್ಕೆ ತಂದರೂ ಸಹ ಅವರು ಹೆಸರನ್ನು ತೆಗೆದು ಹಾಕಲು 
ನಿರ್ಲಕ್ಷ್ಯತನ ತೋರಿಸಿರುವುದರಿಂದ ಹಾಗೂ ಇವರ ಎರುದ್ಧ ಪದೇ ಪದೇ ಸಾರ್ವಜನಿಕರಿಂದಲೂ ದೂರುಗಳು ಬರುತ್ತಿರುವುದರಿಂದ ಇವರನ್ನು 
ಕೂಡಲೇ ಕರ್ತವ್ಯದಿಂದ ಅಮಾನತ್ತುಗೊಳಿಸುವಂತೆ ಕೋರಿರುತ್ತಾರೆ ಎಂದು ತಿಳಿಸುತ್ತಾ, ಸದರಿ ಅಧಿಕಾರಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ, ಸೇವೆಯಿಂದ ಅಮಾನತ್ತುಗೊಳಿಸಿ ಹಾಗೂ ದೋಷಾರೋಪಣಾ ಪಟ್ಟಿಯನ್ನು ತಯಾರಿಸಿ ಜರೂರು 
ವಿಚಾರಣೆಗೊಳಪಡಿಸುವುದು ಎಂದು ಆದೇಶಿಸಿದ್ದರು. 
ಶ್ರೀ ಎಸ್‌.ಆರ್‌. ಕೃಷ್ಣಯ್ಯ, ತಹಶೀಲ್ದಾರ್‌, ಚನ್ನಪಟ್ಟಣ ತಾಲ್ಲೂಕು, ರಾಮನಗರ ಜಿಲ್ಲೆ ಇವರು ಕಛೇರಿಯ ಆಡಳಿತವನ್ನು 
ಪರಿಣಾಮಕಾರಿಯಾಗಿ ಹಾಗೂ ಸಮರ್ಪಕವಾಗಿ ನಿರ್ವಹಿಸದೇ ಇರುವುದು ಅಲ್ಲದೇ ಅಧಿಕಾರದ ಹಾಗೂ ಸಾರ್ವಜನಿಕ ಹಣದ ದುರುಪಯೋಗದಂತಹ 
ಆಪಾದನೆಗಳನ್ನು ಎಸಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುವುದರಿಂದ, ಸದರಿಯವರ ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಮೇಲೆ ಓದಲಾದ ಕ್ರಸಂ. 
(2) ರ ದಿನಾಂಕದ ಆದೇಶದಲ್ಲಿ ಅಮಾನತ್ತುಗೊಳಿಸಿ ಆದೇಶಿಸಲಾಗಿರುತ್ತದೆ. ಸದರಿ ಅಧಿಕಾರಿ ಅಮಾನತ್ತು ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ಆಡಳಿತ 
ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ: 1143/201ಕ್ಕೆ ಸಲ್ಲಿಸಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯವು ಮೇಲೆ ಓದಲಾದ ಕ್ರಸಂ.(3) ರ ದಿನಾಂಕ: 09.03.2011 ರ ಮಧ್ಯಂತರ ಆದೇಶದಲ್ಲಿ 
ಅಮಾನತ್ತಿನ ಆದೇಶಕ್ಕೆ ತಡೆಯಾಜ್ಞೆ ನೀಡಿರುತ್ತದೆ. ನಂತರ, ಸದರಿ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಆದೇಶದನ್ವಯ, ಇವರ ಅಮಾನತ್ತನ್ನು 
ತೆರವುಗೊಳಿಸಿ ದಿನಾಂಕ: 09.05.2011ರ ಆದೇಶದಲ್ಲಿ ಸದರಿಯವರನ್ನು ಸೇವೆಯಲ್ಲಿ ಪುನರ್‌ ಸ್ಥಾಪಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿರುತ್ತದೆ. 
ಮೇಲೆ ಓದಲಾದ ಕ್ರಸಂ. (4) ರಲ್ಲಿ ದಿನಾಂಕ: 04.07.2011 ರ ಜಿಲ್ಲಾಧಿಕಾರಿಗಳು, ರಾಮನಗರ ಜಿಲ್ಲೆ ಇವರಿಗೆ ಸದರಿಯವರ ವಿರುದ್ಧ 
ಇಲಾಖಾ ವಿಚಾರಣೆಯನ್ನು ಕೈಗೊಳ್ಳಲು ದೋಷಾರೋಪಣಾ ಪಟ್ಟಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಕೋರಲಾಗಿರುತ್ತದೆ. 
ಮೇಲೆ ಓದಲಾದ ಕ್ರಸಂ. (5) ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಶ್ರೀ ಎಸ್‌.ಆರ್‌. ಕೃಷ್ಣಯ್ಯ, ತಹಶೀಲ್ದಾರ್‌ ಇವರು ಕಾರ್ಯ ನಿರ್ವಹಿಸುತ್ತಿದ್ದ 
ಅವಧಿ ದಿ: 13.07.2009 ರಿಂದ 07.03.2011 ರವರೆಗೆ ಆಗಿದ್ದು ದೂರುಗಳ ದಾಖಲೆಗಳನ್ನು ಚನ್ನಪಟ್ಟಣ ತಾಲ್ಲೂಕು ಕಛೇರಿಯಿಂದ ಪಡೆದು ಪರಿಶೀಲಿಸಿ 
ಸದರಿಯವರ ವಿರುದ್ಧ ಮಾಡಲಾದ ಸಾರ್ವಜನಿಕ ದೂರಿನ ವಿಚಾರದಲ್ಲಿ ಪರಿಶೀಲಿಸಲಾಗಿ ಪೂರಕವಾದ ದೂರುಗಳು ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ. 
ಅಲ್ಲದೆ, ಕಡತದಲ್ಲಿರುವ ದೂರು ಅರ್ಜಿಯಲ್ಲಿ ಸ್ಪಷ್ಟವಾಗಿ ಯಾವ ಗ್ರಾಮಗಳಲ್ಲಿ ಯಾವ ದಿನಾಂಕಗಳಲ್ಲಿ ಲೋಪದೋಷಗಳು ಎಂಬುದು 
ಸ್ಪಷ್ಟವಾಗಿರುವುದಿಲ್ಲವಿರುವುದರಿ೦ದ ದಾಖಲೆಗಳು ಅಥವಾ ಸಾಕ್ಷಿದಾರರು ಇಲ್ಲದಿರುವ ಸಂದರ್ಭದಲ್ಲಿ ಇಲಾಖಾ ವಿಚಾರಣೆಯನ್ನು ಕಾನೂನು ಬದ್ಧವಾಗಿ 
ನಡೆಸಲು ಸಾಧ್ಯವಿಲ್ಲವೆಂಬ ವರದಿಯನ್ನು ನೀಡಿರುತ್ತಾರೆ. 
ಈ ಹಿನ್ನೆಲೆಯಲ್ಲಿ, ಸರ್ಕಾರವು ಜಿಲ್ಲಾಧಿಕಾರಿಗಳ ವರದಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಇವರ ವಿರುದ್ದದ ಶಿಸ್ತು ಕ್ರಮವನ್ನು ಕೈಬಿಡಲು 
ಸರ್ಕಾರವು ನಿರ್ಧರಿಸಿ, ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂ: ಆರ್‌ಡಿ 09 ಎಡಿಇ 2011, ಬೆಂಗಳೂರು, ದಿನಾಂಕ: 16-01-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಎಸ್‌.ಆರ್‌. ಕೃಷ್ಣಯ್ಯ, ಹಿಂದಿನ ತಹಶೀಲ್ದಾರ್‌, ಚನ್ನಪಟ್ಟಣ ತಾಲ್ಲೂಕು, 
ರಾಮನಗರ ಜಿಲ್ಲೆ, ಪ್ರಸ್ತುತ ತಹಶೀಲ್ದಾರ್‌, ಕುಣಿಗಲ್‌ ತಾಲ್ಲೂಕು, ಇವರ ಎರುದ್ಧ ಹೂಡಲಾದ ವಿಚಾರಣೆಯನ್ನು ಕೈಬಿಡಲು ಈ ಮೂಲಕ ಆದೇಶಿಸಿದೆ. 


ದ್‌ ತಂ ಎ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಗೋಪಾಲಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 


ಪಿ.ಆರ್‌. 468 


೭೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಕಂದಾಯ ಸಚಿವಾಲಯ 
ವಿಷಯ : ಆಸರೆ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣಕ್ಕಾಗಿ ವಿದ್ಯುಚ್ಛಕ್ತಿ ವ್ಯತ್ಯಯ ಉಂಟಾದ ಗ್ರಾಮಗಳಲ್ಲಿ ವಾಟರ್‌ 
ಟ್ಯಾಂಕರ್‌ ಬಾಡಿಗೆ ಆಧಾರದ ಮೇಲೆ ಪಡೆದ ಬಾಬ್ತು ಪಾವತಿಸುವ ಬಗ್ಗೆ 
ಓದಲಾಗಿದೆ: 1. ಬಳ್ಳಾರಿ ಜಿಲ್ಲಾಧಿಕಾರಿಗಳ ಪತ್ರ ಸಂ: ಪ್ರ.ಎ. 51/2009-10, ದಿನಾಂಕ: 30-09-2011. 
2. ಗದಗ ಜಿಲ್ಲಾಧಿಕಾರಿಗಳ ಪತ್ರ ಸಂ: ಪುನರ್ವಸತಿ ಸಿ.ಆರ್‌. 57/2011-12, ದಿನಾಂಕ: 
18-10-2011 
ಪ್ರಸ್ತಾವನೆ : 
ಬಳ್ಳಾರಿ ಮತ್ತು ಗದಗ ಜಿಲ್ಲಾಧಿಕಾರಿಗಳು ಮೇಲೆ ಓದಲಾದ (1 ರಿಂದ (2)ರವರೆಗಿನ ಪತ್ರಗಳಲ್ಲಿ ಆಸರೆ ಯೋಜನೆಯಡಿಯಲ್ಲಿ ಮನೆ 
ನಿರ್ಮಾಣಕ್ಕಾಗಿ ವಿದ್ಯುತ್‌ಚ್ಛಕ್ತಿ ವ್ಯತ್ಯಯ ಉಂಟಾದ ಬಳ್ಳಾರಿ ಜಿಲ್ಲೆಯ, ಮಾಗಳ, ಹಜ್ಜೋಳಿ ಮತ್ತು ಹೊನ್ನರಳ್ಳಿ ಹಾಗೂ ಗದಗ ಜಿಲ್ಲೆಯ ರೋಣ 
ತಾಲ್ಲೂಕಿನ ಅಮರಗೋಳ ಗ್ರಾಮಗಳಲ್ಲಿ ಡೀಸಲ್‌ ಜನರೇಟರ್‌ನ್ನು ಬಾಡಿಗೆ ಆಧಾರದ ಮೇಲೆ ಪಡೆದ ಬಾಬ್ತು ಬಳ್ಳಾರಿ ಜಿಲ್ಲಾಧಿಕಾರಿಗಳು ರೂ. 
2,15,250/-, ಗದಗ ಜಿಲ್ಲಾಧಿಕಾರಿಗಳು, ರೂ. 1,07,525/- ಒಟ್ಟು ರೂ. 3,22,775/-ಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 
ಈ ಹಿನ್ನೆಲೆಯಲ್ಲಿ, ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 400 ಟಿಎನ್‌ಆರ್‌ 2010, ಬೆ೦ಗಳೂರು, ದಿನಾಂಕ: 12.01.2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸಂದರ್ಭದ ಹಿನ್ನೆಲೆಯಲ್ಲಿ ಆಸರೆ ಯೋಜನೆಯಡಿಯಲ್ಲಿ ಮನೆಗಳ ನಿರ್ಮಾಣಕ್ಕಾಗಿ ಡೀಸಲ್‌ ಜನರೇಟರ್‌ನ್ನು 
ಬಾಡಿಗೆ ಆಧಾರದ ಮೇಲೆ ಪಡೆದ ಬಾಬ್ತು ಬಳ್ಳಾರಿ ಮತ್ತು ಗದಗ ಜಿಲ್ಲಾಧಿಕಾರಿಗಳಿಗೆ ಈ ಕೆಳಗಿನಂತೆ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 


























ಕ್ರಸಂ. ಜಿಲ್ಲೆಗಳು ಬಿಡುಗಡೆ ಮಾಡಿದ ಮೊತ್ತ (ರೂ.ಗಳಲ್ಲಿ) 
] ಬಳ್ಳಾರಿ 2.15.250/- 
2 ಗದಗ 1.07,525/- 
ಒಟ್ಟು 3,22,775/- 





(ರೂಪಾಯಿ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳುನೂರ ಎಪ್ಪತ್ತೈದು ಮಾತ್ರ) 
ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 8235-00-111-0-02 “Public Contributions to the Calamity Relief” ಅಡಿಯಲ್ಲಿ ಭರಿಸತಕ್ಕದ್ದು. 
ಮೇಲಿನಂತೆ ಬಿಡುಗಡೆ ಮಾಡಿರುವ ಮೊತ್ತವನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸದರಿ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಡ್ರಾ ಮಾಡಲು 
ಪೇಯೀಸ್‌ ರಸೀದಿ (ಸಿಟಿಎಸ್‌-8) ಬಿಲ್ಲು ತಯಾರಿಸಿ, ಮೇಲು ಸಹಿ ಮಾಡಿ ಖಜಾನೆಗೆ ಸಲ್ಲಿಸಲು ಸೂಚಿಸಿದೆ. 
ಈಗ ಬಿಡುಗಡೆ ಮಾಡುತ್ತಿರುವ ಅನುದಾನಕ್ಕೆ ಹಣ ಬಳಕೆ ಪತ್ರವನ್ನು ವೆಚ್ಚದ ವಿವರಗಳೊಂದಿಗೆ ಸಲ್ಲಿಸುವುದು ಬಿಡುಗಡೆ ಮಾಡಿರುವ 
ಹಣವನ್ನು ಹೇಗೆ ಉಪಯೋಗಿಸಲಾಗಿದೆ ಮತ್ತು ಭೌತಿಕ ಹಾಗೂ ಆರ್ಥಿಕ ಪ್ರಗತಿಯ ವಿವರಗಳನ್ನು ಸಹ ಸಲ್ಲಿಸುವುದು. 
ಈ ಮೊತ್ತವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಉಪಯೋಗಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎಂ. ಆನಂದಪ್ಪ 
ಪಿ.ಆರ್‌. 469 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ವಿ.ನಿ. & ಸೇವೆಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಸಿಆಸುಇ 275 ಆಸೇಇ 2011, ಬೆಂಗಳೂರು, ದಿನಾಂಕ: 29-12-2011 
ಕೆ.ಎ.ಎಸ್‌. ಸಮೂಹ-ಎ (ಆಯ್ಕೆ ಶ್ರೇಣಿ) ವೃಂದಕ್ಕೆ ಕೆಲವು ಹುದ್ದೆಗಳನ್ನು ತಾತ್ಕಾಲಿಕವಾಗಿ ಸೇರ್ಪಡೆಗೊಳಿಸಿ (Temporary Addition) 
ಹೊರಡಿಸಿರುವ ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 275 ಆಸೇಇ 2011, ದಿನಾಂಕ: 18.08.2011ರ ಆದೇಶ ಭಾಗದ ಕ್ರಮ ಸಂಖ್ಯೆ: 04 ಮತ್ತು 07 
ರಲ್ಲಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ 78019 ನ ಕಾಲಂ 3 ರಲ್ಲಿ ನಮೂದಾಗಿರುವ ಪದನಾಮವನ್ನು ತಿದ್ದಿ ಈ ಕೆಳಕಂಡಂತೆ ಓದಿಕೊಳ್ಳತಕ್ಕದ್ದು. 





























ಈಗ ತಿದ್ದಿ ಓದಿಕೊಳಬೇಕಾದ ಉನ ತೀಕರಿಸಿರುವ 
ಕ್ರಸಂ. 18.08.2011ರ ಆದೇಶದಲ್ಲಿ ನಮೂದಾಗಿರುವ ಪದನಾಮ ನ 4 ಸ 
ಇ ಹುದ್ದೆಯ ಪದನಾಮ 
1 2 3 
4 ಸರ್ಕಾರದ ಉಪ ಕಾರ್ಯದರ್ಶಿ, ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಯೋಜನಾ ಇಲಾಖೆ, ಬೆಂಗಳೂರು ಯೋಜನಾ ಇಲಾಖೆ, ಬೆಂಗಳೂರು 
| ಮಾನ್ಯ ಮುಖ್ಯಮಂತ್ರಿಯವರ ಉಪ ಕಾರ್ಯದರ್ಶಿ, | ಮಾನ್ಯ ಮುಖ್ಯಮಂತ್ರಿಯವರ ಜಂಟಿ ಕಾರ್ಯದರ್ಶಿ, 
ಬೆಂಗಳೂರು ಬೆಂಗಳೂರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 470 ವ್‌ 


ವಡಗಾವೆ ಬಸವರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವೆಗಳು-2) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೫೯ 





ಶಿಕ್ಷಣ ಸಚಿವಾಲಯ 
ವಿಷಯ : ಶ್ರೀ ಎಂ.ಸಿ. ಕೃಷ್ಣಮೂರ್ತಿ, ಸಿವಿಲ್‌ ವಿಭಾಗದ ಉಪನ್ಯಾಸಕರು, ತಾಂತ್ರಿಕ ಶಿಕ್ಷಣ ಇಲಾಖೆ (ಅನಧಿಕೃತ 
ಗೈರು ಹಾಜರಾತಿಯಲ್ಲಿರುವ) ಇವರನ್ನು ಸರ್ಕಾರಿ ಸೇವೆಯಿ೦ದ ವಜಾಗೊಳಿಸುವ ಬಗ್ಗೆ. 
ಓದಲಾಗಿದೆ: (1) ತಾಂತ್ರಿಕ ಶಿಕ್ಷಣ ನಿರ್ದೇಶಕರ ಪತ್ರ ಸಂಖ್ಯೆ: ಡಿಟಿಇ 15 ಡಿಇಕ್ಕೂ (1 2007/2778 ದಿನಾಂಕ: 
03/31-1-2008. 
(2) ಸರ್ಕಾರದ ನೋಟೀಸ್‌ ಸಂಖ್ಯೆ: ಇಡಿ 36 ಡಿಟಿಇ 2008, ದಿನಾ೦ಕ: 08-04-2008. 
(3) ತಾಂತ್ರಿಕ ಶಿಕ್ಷಣ ನಿರ್ದೇಶಕರ ಪತ್ರ ಸಂಖ್ಯೆ: ಡಿಟಿಇ 13 ಡಿಇಕ್ಕೂ (1) 2005/5453 ದಿನಾಂಕ: 
6/10-3-2010. 
(4) ತಾಂತ್ರಿಕ ಶಿಕ್ಷಣ ನಿರ್ದೇಶಕರ ಪತ್ರ ಸಂಖ್ಯೆ: ಡಿಟಿಇ 18 ಡಿಇಕ್ಕೂ (1) 2007/1543 ದಿನಾಂಕ: 
20/23-7-2010. 
ಪ್ರಸ್ತಾವನೆ : 
ಶ್ರೀ ಎಂ.ಸಿ. ಕೃಷ್ಣಮೂರ್ತಿ, ಇವರು ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಪಾಲಿಟೆಕ್ನಿಕ್‌ಗಳಲ್ಲಿ ಖಾಲಿ ಇರುವ ಸಿವಿಲ್‌ ವಿಭಾಗದ 
ಉಪನ್ಯಾಸಕರ ಹುದ್ದೆಗೆ ದಿನಾಂಕ: 21-9-1987ರಂದು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಹೊಂದಿರುತ್ತಾರೆ. ನಂತರ ಇವರ ಸೇವೆಯನ್ನು ದಿನಾಂಕ: 
20-2-1991ರ೦ದ ಸರ್ಕಾರಿ ಸೇವೆಯಲ್ಲಿ ವಿಲೀನಗೊಳಿಸಲಾಗಿರುತ್ತದೆ. ಸದರಿ ಉಪನ್ಯಾಸಕರು ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್‌, ಮೈಸೂರು ಇಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದಾಗ ಇವರು ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರಾಗಿದ್ದರೂ ಸಹ ಉದ್ದೇಶಪೂರ್ವಕವಾಗಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು 
ಕಡಿಮೆ ನೀಡಿ ಅಕ್ರಮವಾಗಿ ಹಣ ವಸೂಲಿ ಮಾಡುವುದರೊಂದಿಗೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಎಸಗಿದ್ದಾರೆ ಎಂಬ ಬಗ್ಗೆ ಸಿಬ್ಬಂದಿಗಳಿಂದ ಬಂದ 
ಮನವಿಯ ಮೇರೆಗೆ ಪ್ರಾಥಮಿಕ ತನಿಖೆಯನ್ನು ನಡೆಸಿ ಸದರಿ ತನಿಖಾ ವರದಿಯ ಆಧಾರದ ಮೇಲೆ ಶ್ರೀ ಎಂ.ಸಿ. ಕೃಷ್ಣಮೂರ್ತಿ, ಸಿವಿಲ್‌ ವಿಭಾಗದ 
ಉಪನ್ಯಾಸಕರು ಇವರನ್ನು ಸರ್ಕಾರದ ಆದೇಶ ಸಂಖ್ಯೆ ಇಡಿ 62 ಡಿಟಿಇ 2005 ದಿನಾಂಕ: 15-2-2006ರಂದು ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 1957ರ ನಿಯಮಗಳು ನಿಯಮ 10(0ಡಿ ರನ್ವಯ ದಿನಾಂಕ: 26-11-2005 ರಿಂದಲೇ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಅವರ ಎರುದ್ಧ ಇಲಾಖಾ ವಿಚಾರಣೆಯನ್ನು ಬಾಕಿ ಇರಿಸಿ ಅಮಾನತ್ತಿನಲ್ಲಿಡಲಾಗಿತ್ತು. 
ಅವರ ವಿರುದ್ದದ ಇಲಾಖಾ ವಿಚಾರಣೆಯನ್ನು ನಡೆಸಲು ತುಂಬಾ ಕಾಲಾವಕಾಶ ಬೇಕಾಗಿದ್ದುದರಿಂದ ಮತ್ತು ಅವರ ಅಮಾನತ್ತಿನ ಅವಧಿಯು 
06 ತಿಂಗಳು ಪೂರ್ಣಗೊಂಡಿದ್ದರಿಂದ ಅವರ ವಿರುದ್ಧದ ಇಲಾಖಾ ವಿಚಾರಣೆಯನ್ನು ಬಾಕಿ ಇಟ್ಟು ಸರ್ಕಾರದ ಆದೇಶ ಸಂಕ್ಕೆ: ಇಡಿ 62 ಡಿಟಿಇ 2005 
ದಿನಾಂಕ: 15-5-2006ರಲ್ಲಿ ಅಮಾನತ್ತನ್ನು ರದ್ದುಗೊಳಿಸಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸರ್ಕಾರಿ ಪಾಲಿಟೆಕ್ನಿಕ್‌, ಚಿಂತಾಮಣಿ ಇಲ್ಲಿಗೆ 
ಸ್ಥಳನಿಯುಕ್ತಿಗೊಳಿಸಲಾಗಿತ್ತು. ಆದರೆ ಶ್ರೀ ಎಂ.ಸಿ. ಕೃಷ್ಣಮೂರ್ತಿ ಇವರು ಸ್ಥಳ ನಿಯುಕ್ತಿಗೊಳಿಸಲಾದ ಸರ್ಕಾರಿ ಪಾಲಿಟೆಕ್ನಿಕ್‌, ಚಿಂತಾಮಣಿ ಇಲ್ಲಿಗೆ 
ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ. 
ಶ್ರೀ ಎಂ.ಸಿ. ಕೃಷ್ಣಮೂರ್ತಿ, ಉಪನ್ಯಾಸಕರು ಅವರ ಅಮಾನತ್ತನ್ನು ರದ್ದುಪಡಿಸಿ ಕರ್ತವ್ಯಕ್ಕೆ ಸ್ಥಳನಿಯುಕ್ತಿಗೊಳಿಸಲಾದ ಸರ್ಕಾರಿ ಪಾಲಿಟೆಕ್ನಿಕ್‌, 
ಚಿಂತಾಮಣಿ ಇಲ್ಲಿಗೆ ದೀರ್ಫಕಾಲದವರೆಗೆ ಕರ್ತವ್ಯಕ್ಕೆ ಹಾಜರಾಗದೆ ಅನಧಿಕೃತ ಗೈರು ಹಾಜರಾಗಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ ನಿಯಮ 11ರ ಉಪಬಂಧಗಳಿಗನುಸಾರವಾಗಿ ಅವರ ವಿರುದ್ಧ ಶಿಸ್ತು ಕ್ರಮ 
ಜರುಗಿಸಲು ಸರ್ಕಾರದಲ್ಲಿ ತೀರ್ಮಾನಿಸಿ ಅವರ ಎರುದ್ಧ ದೋಷಾರೋಪಣಾ ಪಟ್ಟಿಯನ್ನು ತಯಾರಿಸಿ ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ 
ನೋಟೀಸ್‌ನ ಮೂಲಕ ಜಾರಿ ಮಾಡಿ 15 ದಿನಗಳೊಳಗಾಗಿ ವಿವರಣೆಯನ್ನು ಸಲ್ಲಿಸುವಂತೆ ತಿಳಿಸಲಾಗಿತ್ತು ಆದರೆ ಸದರಿಯವರು ಯಾವುದೇ 
ವಿವರಣೆಯನ್ನು ಸಲ್ಲಿಸಿರುವುದಿಲ್ಲ ಮತ್ತು ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ. ಆದುದರಿಂದ, ಅವರ ಅನಧಿಕೃತ ಗೈರು ಹಾಜರಾತಿಯ ಬಗ್ಗೆ ದಿನಾಂಕ: 
28-4-2010ರಂದು ವಿಜಯ ಕರ್ನಾಟಕ ಮತ್ತು ಕನ್ನಡಪ್ರಭ ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ನೀಡಿ ದಿನಾಂಕ: 8-4-2010ರಂದು ಜಾರಿ ಮಾಡಲಾದ 
ದೋಷಾರೋಪಣಾ ಪಟ್ಟಿಗೆ ಇದುವರೆವಿಗೂ ನೀವು ಯಾವುದೇ ಪ್ರಶಿಕ್ರಿಯೆ ನೀಡದೆ ಇರುವುದರಿಂದ ಈ ನೋಟೀಸ್‌ ಪ್ರಕಟಣೆಯಾದ 
15 ದಿನಗಳೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗಿ ನಿಮ್ಮ ರಕ್ಷಣಾತ್ಮಕ ಹೇಳಿಕೆಯನ್ನು ಲಿಖಿತ ಮೂಲಕ ತಿಳಿಸತಕ್ಕದ್ದು. ತಪ್ಪಿದ್ದಲ್ಲಿ ನಿಮ್ಮ ಹೇಳಿಕೆ ಏನೂ 
ಇಲ್ಲವೆಂದು ಭಾವಿಸಿ ಏಕಪಕ್ಷೀಯವಾಗಿ ನಿಯಮಾನುಸಾರ ಮುಂದಿನ ಕ್ರಮ ಜರುಗಿಸಲಾಗುವುದೆಂದು ತಿಳಿಸಲಾಗಿತ್ತು ಆದರೂ ಸಹ ಸದರಿ 
ಉಪನ್ಯಾಸಕರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿರುವುದಿಲ್ಲ. 
ಆದುದರಿಂದ ಶ್ರೀ ಎಂ.ಸಿ. ಕೃಷ್ಣಮೂರ್ತಿ, ಸಿವಿಲ್‌ ವಿಭಾಗದ ಉಪನ್ಯಾಸಕರು (ಅನಧಿಕೃತ ಗೈರು ಹಾಜರಾತಿಯಲ್ಲಿರುವ) ಇವರು 
ದೀರ್ಥಕಾಲದಿಂದ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿರುವುದರಿಂದ ಸರ್ಕಾರಿ ಸೇವೆಯಲ್ಲಿ ಮುಂದುವರೆಯಲು ಅನರ್ಹರು ಎಂದು ಪರಿಗಣಿಸಿ 
ಇವರನ್ನು ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ದಂಡನೆಯನ್ನು ಎಧಿಸಲು ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಇಡಿ 89 ಡಿಟಿಇ 2011, ಬೆಂಗಳೂರು, ದಿನಾಂಕ: 25ನೇ ಜನವರಿ 2012 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಎಂ.ಸಿ. ಕೃಷ್ಣಮೂರ್ತಿ, ಸಿವಿಲ್‌ ವಿಭಾಗದ ಉಪನ್ಯಾಸಕರು (ಅನಧಿಕೃತ 
ಗೈರು ಹಾಜರಾತಿಯಲ್ಲಿರುವ) ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್‌, ಚಿಂತಾಮಣಿ ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವ ಇವರು ದೀರ್ಫಕಾಲದಿಂದ ಕರ್ತವ್ಯಕ್ಕೆ 
ಅನಧಿಕೃತ ಗೈರು ಹಾಜರಾಗಿರುವುದರಿಂದ ಇವರು ಸರ್ಕಾರಿ ಸೇವೆಯಲ್ಲಿ ಮುಂದುವರೆಯಲು ಅನರ್ಹರು ಎಂದು ಸರ್ಕಾರವು ಪರಿಗಣಿಸಿ 
ಸದರಿಯವರನ್ನು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 1957ರ ನಿಯಮಗಳು ನಿಯಮ 8ರ ಉಪನಿಯಮ 
8ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎನ್‌. ಜಗದೀಶ್‌ 
ಪಿ.ಆರ್‌. 471 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ತಾಂತ್ರಿಕ ಶಿಕ್ಷಣ) 


೭೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಸಹಕಾರ ಸಚಿವಾಲಯ 

ವಿಷಯ : 2011-12ನೇ ಸಾಲಿನ ಆಯವ್ಯಯದಲ್ಲಿ ಯೋಜನೇತರ ಶೀರ್ಷಿಕೆಯಲ್ಲಿ ಕರ್ನಾಟಕ ರಾಜ್ಯ ಸಹಕಾರ 

ಮಹಾಮಂಡಳಕ್ಕೆ ನಿಗದಿಪಡಿಸಿರುವ ಬಾಕಿ ಮೊತ್ತ ರೂ. 25.00 ಲಕ್ಷಗಳ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 

ಓದಲಾಗಿದೆ: 1 ಸಹಕಾರ ಸಂಘಗಳ ಅಪರ ನಿಬಂಧಕರವರ ಪತ್ರ ಸಂಖ್ಯೆ: ಅನಿ-ಕೈಸಸಂ-2-105-ಅಪ್ರ-2011-12, 

ದಿನಾಂಕ: 26.09.2011. 
2. ಸರ್ಕಾರದ ಆದೇಶ ಸಂಖ್ಯೆ: ಸಇ 23 ಸಂಮಾಸ 2011, ದಿನಾಂಕ: 16.12.2011. 
ಪ್ರಸ್ತಾವನೆ : 

ಮೇಲೆ ಓದಲಾದ (1ರಲ್ಲಿನ ಪತ್ರದಲ್ಲಿ ಸಹಕಾರ ಸಂಘಗಳ ಅಪರ ನಿಬಂಧಕರವರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳವು 
ಪ್ರಾರಂಭವಾದಾಗಿನಿಂದಲೂ ರಾಜ್ಯದ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾದ ಸಹಕಾರ ತರಬೇತಿ ಮತ್ತು ಶಿಕ್ಷಣ ಪ್ರಚಾರ ಮತ್ತು ಪಸಿದ್ಧ 
ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಾ ಬಂದಿದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ 
ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರ ಎಂ.ಓ.ಯು ಗೆ ಸಹಿ ಮಾಡಿರುವುದರಿಂದ ಹಾಗೂ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 57(2- 
ಎ)ಕ್ಕೆ ತಿದ್ದುಪಡಿ ಜಾರಿಯಾದಲ್ಲಿ ಶೇಕಡಾ 2ರಷ್ಟು ಸಹಕಾರ ಶಿಕ್ಷಣ ನಿಧಿಯನ್ನು ಸಹಕಾರ ಮಹಾಮಂಡಳಕ್ಕೆ ಹಂಚಿಕೆ ಮಾಡದೇ ಇರುವ ಸಾಧ್ಯತೆ 
ಇರುವುದರಿಂದ, ಕೃಷಿ ಪತ್ತಿನ ಕ್ಷೇತ್ರದಿಂದ ಸಂಗ್ರಹವಾಗುತ್ತಿದ್ದ ಸುಮಾರು ರೂ. 1.61 ಕೋಟಿ ಸಹಕಾರ ಶಿಕ್ಷಣ ನಿಧಿ ಕೊರತೆ ಉಂಟಾಗುತ್ತದೆಂದೂ, ಈ 
ರೂ. 1.61 ಕೋಟಿಗಳ ಕೊರತೆಯನ್ನು ತುಂಬಲು ಸಹಾಯಧನ ಮಂಜೂರು ಮಾಡುವುದು ಸೂಕ್ತವಾಗಿರುವುದರಿಂದ, ಸಹಕಾರ ತರಬೇತಿ ಮತ್ತು ಶಿಕ್ಷಣ 
ಶೀರ್ಷಿಕೆಯಡಿಯಲ್ಲಿ 2011-12ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಲಾಗಿರುವ ರೂ. 75.00 ಲಕ್ಷಗಳ ಅನುದಾನವನ್ನು ಲೆಕ್ಕಶೀರ್ಷಿಕೆ 2425-00- 
003-0-02-101ರಡಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಕ್ಕೆ ಬಿಡುಗಡೆ ಮಾಡುವಂತೆ ಕೋರಿದ್ದು, ಮೇಲೆ ಓದಲಾದ (2)ರಲ್ಲಿನ ಆದೇಶದಲ್ಲಿ 
ರೂ. 50.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. ಪ್ರಸ್ತುತ ಬಾಕಿ ಇರುವ ರೂ. 25.00 ಲಕ್ಷಗಳನ್ನು ಬಿಡುಗಡೆ ಮಾಡಲು ಪ್ರಸ್ತಾವೆಯನ್ನು 
ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಂ 23 ಸಂಮಾಸ 2011, ಬೆಂಗಳೂರು, ದಿನಾಂಕ: 24-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ವಯ 2011-12ನೇ ಸಾಲಿನ ಆಯವ್ಯಯದಲ್ಲಿ ಯೋಜನೇತರ ಲೆಕ್ಕಶೀರ್ಷಿಕೆ 2425-00-003-0- 
02 ಸಹಕಾರ ಮತ್ತು ಶಿಕ್ಷಣ -101- ಸಹಾಯಾನುದಾನ (ಯೋಜನೇತರ) ಅಡಿಯಲ್ಲಿ ಒದಗಿಸಿರುವ ಅನುದಾನ ರೂ. 75.00 ಲಕ್ಷಗಳಲ್ಲಿ ಬಿಡುಗಡೆ 
ಮಾಡಲು ಬಾಕಿ ಇರುವ ರೂ. 25.00 ಲಕ್ಷಗಳ (ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ) ನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ 
ನಿಯಮಿತಕ್ಕೆ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 

ಈ ಹಣವನ್ನು ಡ್ರಾ ಮಾಡುವ ಹಣ ಸಂದಾಯ ರಸೀದಿಯಲ್ಲಿ ಸಹಕಾರ ಸಂಘಗಳ ಜಂಟಿ ನಿಬಂಧಕರು (ಆಡಳಿತ ಮತ್ತು ಅಭಿವೃದ್ಧಿ) 
ರವರ ಸಹಿ ಮತ್ತು ಸಹಕಾರ ಸಂಘಗಳ ನಿಬ೦ದಕರು, ಕರ್ನಾಟಕ ರಾಜ್ಯ ಬೆಂಗಳೂರು ರವರ ಮೇಲು ಸಹಿ ಪಡೆದು ಡ್ರಾ ಮಾಡತಕ್ಕದ್ದು. 

ಈ ಆದೇಶವನ್ನು ಆದೇಶ ಸಂಖ್ಯೆ: FD-1-TFP-2011, Dated: 28.09.2011 ರನ್ವಯ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ 
ಅಧಿಕಾರದನ್ವಯ ಹಾಗೂ ಆರ್ಥಿಕ ಇಲಾಖೆಯ ಟಿಪ್ಪಣೆ ಸಂಖ್ಯೆ ಆಇ || ವೆಚ್ಚ-2/2012, ದಿನಾಂಕ: 16.01.2012ರನ್ವಯ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪಿ.ಆರ್‌. 472 ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ 


ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 


ಸುತೋಲೆ 


ಸಂಖ್ಯೆ : ಕಸಂವಾಪ್ರ 1401 ಕಸಧ 2011, ಬೆಂಗಳೂರು ದಿನಾಂಕ : 23-01-2012 


ವಿಷಯ : ಬರಪೀಡಿತ ಜಿಲ್ಲೆಗಳಲ್ಲಿ ಉತ್ಸವಗಳನ್ನು ಆಚರಿಸದೇ ಇರುವ ಬಗ್ಗೆ. 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ರಾಜ್ಯಾದ್ಯಂತ ಉತ್ಸವಗಳನ್ನು ಆಚರಿಸಲಾಗುತ್ತಿದೆ. ಇವುಗಳಲ್ಲಿ ಪ್ರತಿಷ್ಠಿತ ಬೃಹತ್‌ 
ಉತ್ಸವಗಳಾದ ಹಂಪಿ ಉತ್ಸವ ಹಾಗೂ ಕದಂಬೋತ್ಸವ, ಹೊಯ್ಸಳ ಉತ್ಸವ, ಚಾಲುಕ್ಯ ಉತ್ಸವ, ಲಕ್ಕುಂಡಿ ಉತ್ಸವ, ಕಿತ್ತೂರು ಉತ್ಸವ, ಧಾರವಾಡ 
ಉತ್ಸವ, ಬಸವ ಉತ್ಸವ, ಕನಕಗಿರಿ, ಆನೆಗುಂದಿ ಹಾಗೂ ಇತರೆ ಜಿಲ್ಲಾ ಉತ್ಸವಗಳು ಸೇರಿವೆ. 2011ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಮಳೆಯ ಅಭಾವದಿಂದಾಗಿ 
ರಾಜ್ಯದ 99 ತಾಲ್ಲೂಕುಗಳನ್ನು ಬರಪೀಡಿತ ತಾಲ್ಲೂಕುಗಳೆಂದು ಘೋಷಿಸಲಾಗಿದೆ. ಇಂತಹ ಜಿಲ್ಲೆಗಳಲ್ಲಿ ಉತ್ಸವ, ವೈಭವ ಮತ್ತು ಸಂಭ್ರಮದಂತಹ 
ಕಾರ್ಯಕ್ರಮಗಳನ್ನು ಸರ್ಕಾರದ ವತಿಯಿಂದ ಆಚರಿಸುವುದು ಸೂಕ್ತವಲ್ಲವೆಂದು ಸರ್ಕಾರವು ನಿರ್ಣಯಿಸಿದೆ. ಈ ಬರಪೀಡಿತ ಜಿಲ್ಲೆ ಹಾಗೂ 
ತಾಲ್ಲೂಕುಗಳಲ್ಲಿ 2011-12ನೇ ಸಾಲಿನಲ್ಲಿ ಇಂತಹ ಉತ್ಸವಗಳನ್ನು ಈ ವರ್ಷ ಆಚರಿಸುವುದನ್ನು ತಕ್ಷಣದಿಂದ ಕೈಬಿಡುವಂತೆ ಈ ಮೂಲಕ ಸಂಬಂಧಿಸಿದ 
ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ. 

ಹೆಚ್‌.ವಿ. ರಾಮಚಂದ್ರರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 473 ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೬೧ 





ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ವಿಷಯ : ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳಿಗೆ ವಿಶೇಷ ಆರ್ಥಿಕ ಅಧಿಕಾರ ನೀಡುವ ಬಗ್ಗೆ-ಆದೇಶ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 2 ಟಿಎಫ್‌ಪಿ 2010, ದಿನಾಂಕ : 30-04-2010. 
2. ಅ.ಸ.ಪತ್ರ ಸಂಖ್ಯೆ : ಕಸನಿ/29/ಲೆಕ್ಕ-4/2009-10, ದಿನಾಂಕ : 22-08-2009. 
3. ದಿನಾಂಕ : 22-11-2011 ರಂದು ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ 
ನಡವಳಿಗಳು. 
ಪ್ರಸ್ತಾವನೆ : 
ಮೇಲೆ (1ರಲ್ಲಿ ಓದಲಾದ ದಿನಾಂಕ : 30-04-2010ರ ಆದೇಶದಲ್ಲಿ ಸರ್ಕಾರದ ಇಲಾಖೆಯ ಇಲಾಖಾ ಮುಖ್ಯಸ್ಥರುಗಳಿಗೆ ಹಾಗೂ ವಿವಿಧ 
ಮಟ್ಟದ ಅಧಿಕಾರಿಗಳಿಗೆ ಆರ್ಥಿಕ ಅಧಿಕಾರವನ್ನು ಪರಿಷ್ಕರಿಸಿ ಪ್ರತ್ಯಾಯೋಜಿಸಲಾಗಿದೆ. 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ಕನ್ನಡ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಪ್ರೋತ್ಸಾಹ ನೀಡುವ 
ಇಲಾಖೆಯಾಗಿದ್ದು, ಇಲಾಖೆಯ ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಸಂಘ ಸಂಸ್ಥೆಗಳಿಗೆ, ಸಾಹಿತ್ಯಿಕ ಸಂಸ್ಥೆಗಳಿಗೆ ಕಾರ್ಯಕ್ರಮಗಳನ್ನು ಸಕಾಲದಲ್ಲಿ 
ಪರಿಣಾಮಕಾರಿಯಾಗಿ ನಡೆಸಲು ಹೆಚ್ಚಿನ ಆರ್ಥಿಕ ಅಧಿಕಾರ ನೀಡುವಂತೆ ಆಯುಕ್ತರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರು ಮೇಲೆ (2)ರಲ್ಲಿ 
ಓದಲಾದ ಪತ್ರದಲ್ಲಿ ಪ್ರಸ್ತಾಪಿಸಿರುತ್ತಾರೆ. ಈ ವಿಷಯದ ಬಗ್ಗೆ ದಿನಾಂಕ : 22-11-2011 ರಂದು ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ 
ನಡೆದ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 112 ಕಸನಿ 2009, ಬೆಂಗಳೂರು, ದಿನಾಂಕ : 23-01-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಯುಕ್ತರು/ನಿರ್ದೇಶಕರು ಹಾಗೂ ಜಿಲ್ಲಾ 
ಮಟ್ಟದ ಅಧಿಕಾರಿಗಳಾದ ಸಹಾಯಕ ನಿರ್ದೇಶಕರುಗಳಿಗೆ ಅನುಬಂಧದಲ್ಲಿ ಸೂಚಿಸಿದಂತೆ ವಿಶೇಷ ಆರ್ಥಿಕ ಅಧಿಕಾರವನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಪ್ರತ್ಯಾಯೋಜಿಸಲು ಸರ್ಕಾರದ ಮಂಜೂರಾತಿ ನೀಡಿದೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ ಕ ಆಇ/519/ವೆಚ್ಚ-7/2011, ದಿನಾಂಕ : 28-12-2011 ರಲ್ಲಿ ನೀಡಿರುವ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಉಪ ಕಾರ್ಯದರ್ಶಿ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ 


ದಿನಾಂಕ 23-01-2012ರ ಸರ್ಕಾರಿ ಆದೇಶ ಸಂಖ್ಯೆ ಕಸಂವಾಪ್ರ 112 ಕಸನಿ 2009ರ 














ಅನುಬಂಧ 
ಕಮ ಪ್ರತ್ಕಾಯೋಜಿಸಿದ ಅಧಿಕಾರ 
ಚ ವಿಶೇಷ ಆರ್ಥಿಕ ಅಧಿಕಾರದ ವಿಷಯಗಳು 
ಸಂಖ್ಯೆ ಆಯುಕ್ತರು/ನಿರ್ದೇಶಕರು ಸಹಾಯಕ ನಿರ್ದೇಶಕರು 
I. ನೋಂದಾಯಿತ ಸಂಘ ಸಂಸ್ಥೆಗಳಿಗೆ ಸಾಹಿತ್ಯ ಸಾಂಸ್ಕೃತಿಕ | ಪ್ರತಿಯೊಂದು ನೋಂದಾಯಿತ | ಪ್ರತಿಯೊಂದು ನೋಂದಾಯಿತ 
ಹಾಗೂ ಕನ್ನಡ ಅಭಿವೃದ್ಧಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳ | ಸಂಸ್ಥೆಗೆ ಪ್ರತಿ ಕಾರ್ಯಕ್ರಮಕ್ಕೆ ರೂ. | ಸಂಸ್ಥೆಗೆ/ಪ್ರತಿ ಕಾರ್ಯಕ್ರಮಕ್ಕೆ ರೂ. 
ಅನುಷ್ಠಾನಕ್ಕಾಗಿ ಸಹಾಯಧನ 100 ಲಕ್ಷ ಗರಿಷ್ಠ ಹಾಗೂ ಮಾಸಿಕ | 10,000/- ಗರಿಷ್ಠ ಹಾಗೂ 
ರೂ. 50.00 ಲಕ್ಷ ಮೀರದಂತೆ | ಮಾಸಿಕ ರೂ. 1.00ಲಕ್ಷ 
ಬಿಡುಗಡೆ ಮಡುವುದು. ಮೀರದಂತೆ ಬಿಡುಗಡೆ 
ಮಾಡುವುದು. 
2; ಸರ್ಕಾರದಿಂದ ರಚಿಸಲಾದ ಟ್ರಸ್ಟ್‌ಗಳಿಗೆ ಅನುದಾನ (ಕ್ರಿಯಾ | ಕ್ರಿಯಾ ಯೋಜನೆಗೆ ಆಯುಕ್ತರಿಂದ ದರದ 
ಯೋಜನೆಯಲ್ಲಿ ಸೇರಿದ್ದಲ್ಲಿ) ಅನುಮೋದನೆ ಪಡೆದಿದ್ದಲ್ಲಿ ಒಟ್ಟು 
ಅನುದಾನವನ್ನು ಎರಡು 


ಕಂತುಗಳಲ್ಲಿ ಹಣ ಬಳಕೆ ಪ್ರಮಾಣ 
ಪತ್ರ ಲೆಕ್ಕ ಪರಿಶೋಧಕರ ವರದಿ 
ಪಡೆಯುವ ಷರತ್ತಿಗೊಳಪಟ್ಟು 
ಬಿಡುಗಡೆ ಮಾಡುವುದು. 





3. ನೋಂದಾಯಿತ ಸಂಘ ಸಂಸ್ಥೆಗಳಿಗೆ ಸಾಂಸ್ಕೃತಿಕಬಯಲು | ಕ್ರಿಯಾಯೋಜನೆಗೆ ಸರ್ಕಾರದ ದರದ 
ರಂಗಮಂದಿರ ನಿರ್ಮಾಣಕ್ಕೆ ಸಹಾಯಧನ ಅನುಮೋದನೆ ಪಡೆದು ರೂ. 
5.00ಲಕ್ಷಗಳವರೆಗೆ ಸಹಾಯಧನ 


ಬಿಡುಗಡೆ ಮಾಡುವುದು. 








4. ಪರಿಶಿಷ್ಟ ಜಾತಿ ಉಪಯೋಜನೆ /ಪರಿಶಿಷ್ಠ ಪಂಗಡ | ಪ್ರತಿಯೊಂದು ಸಂಸ್ಥೆಗೆ/ಪ್ರತಿ | ಪ್ರತಿಯೊಂದು ಸಂಸ್ಥೆಗೆ/ಪ್ರತಿ 
ಉಪಯೋಜನೆಯಡಿ ನೋಂದಾಯಿತ ಸಂಘ ಸಂಸ್ಥೆಗಳಿಗೆ | ಕಾರ್ಯಕ್ರಮಕ್ಕೆ ಗರಿಷ್ಠ ರೂ. 1.00 | ಕಾರ್ಯಕ್ರಮಕ್ಕೆ ಗರಿಷ್ಠ ರೂ. 
ಸಾಹಿತ್ಯ ಸಾಂಸ್ಕೃತಿಕ ಹಾಗೂ ಕನ್ನಡ ಅಭಿವೃದ್ಧಿ ಲಕ್ಷ ಹಾಗೂ ಮಾಸಿಕ ರೂ. | 10,000/- ಹಾಗೂ ಮಾಸಿಕ ರೂ. 
ಕಾರ್ಯಕ್ರಮಗಳಿಗೆ ಸಹಾಯಧನ 50.00 ಲಕ್ಷಕ್ಕೆ ಮೀರದಂತೆ | 1.00ಲಕ್ಷಕ್ಕೆ ಮೀರದಂತೆ ಬಿಡುಗಡೆ 
ಬಿಡುಗಡೆ ಮಾಡುವುದು. ಮಾಡುವುದು. 

















೭೬೨ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 








5; ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ ಉಪಯೋಜನೆಯಡಿ ಸಂಘ | ಕ್ರಿಯಾಯೋಜನೆಗೆ ಸರ್ಕಾರದ ವರರ 
ಸಂಸ್ಥೆಗಳಿಗೆ, ಸಾಂಸ್ಕೃತಿಕ ಹಾಗೂ ಬಯಲು ರಂಗಮಂದಿರ | ಅನುಮೋದನೆ ಪಡೆದು ರೂ. 





ನಿರ್ಮಾಣಕ್ಕೆ ಸಹಾಯಧನ 5.00 ಲಕ್ಷಗಳವರೆಗೆ ಬಿಡುಗಡೆ 
ಮಾಡುವುದು. 
6. ಅಕಾಡೆಮಿಗಳಿಗೆ ಅನುದಾನ (ಕ್ರಿಯಾಯೋಜನೆಯಲ್ಲಿ | ಆಯವ್ಯಯ ಅವಕಾಶದ ವರರ 
ಸೇರಿದ್ದಲ್ಲಿ) ಮಿತಿಯೊಳಗೆ ಒಟ್ಟು 
ಅನುದಾನವನ್ನು 2 ಕಂತಿನಲ್ಲಿ ಹಣ 
ಬಳಕೆ ಪ್ರಮಾಣ ಪತ್ರ, 
ಲೆಕ್ಕಪರಿಶೋಧಕರ ವರದಿ 


ಪಡೆಯುವ ಷರತ್ತಿಗೊಳಪಟ್ಟು 
ಬಿಡುಗಡೆ ಮಾಡುವುದು. 











7. ಪ್ರಾಯೋಜಿತ ಕಾರ್ಯಕ್ರಮಗಳು, ಯುವ ಸೌರಭ, ಚಿಗುರು, | ಆಯವ್ಯಯ ಅವಕಾಶದ | ಪ್ರತಿಯೊಂದು ಅನುಮೋದಿತ 
ಕಾವ್ಯ, ಕಾವೇರಿ ಮನೆಯಂಗಳದಲ್ಲಿ ಮಾತುಕತೆ ಇತ್ಯಾದಿ ಮಿತಿಯೊಳಗೆ ಪ್ರತಿಯೊಂದು | ಕಾರ್ಯಕ್ರಮಕ್ಕೆ ರೂ. 50,000/- 
ಸರ್ಕಾರಿ ಕಾರ್ಯಕ್ರಮಕ್ಕೆ ರೂ. 10,00 | ಮೀರದಂತೆ ಬಿಡುಗಡೆ 
ಕಾರ್ಯಕ್ರಮಗಳಿಗೆ ಅನುದಾನ ಲಕ್ಷಗಳವರೆಗೆ ಬಿಡುಗಡೆ | ಮಾಡುವುದು. 

ಮಾಡುವುದು. 
8. ಕನ್ನಡ ಭವನ, ರವೀಂದ್ರ ಕಲಾಕ್ಷೇತ್ರ, ಜಿಲ್ಲಾ ರಂಗಮಂದಿರಗಳ | ಪ್ರತಿ ರಂಗಮಂದಿರ/ಭವನ/ ದರದ 
ದುರಸ್ತಿ/ನಿರ್ವಹಣೆ ಇತ್ಯಾದಿ ಕಲಾಕ್ಷೇತ್ರಗಳಿಗೆ ರೂ. 20.00 ಲಕ್ಷ 
ಮೀರದಂತೆ ಅನುದಾನ ಬಿಡುಗಡೆ 
ಮಾಡುವುದು. 
9. ಹಸ್ತಪ್ರತಿ ಮುದ್ರಣಕ್ಕೆ ಧನಸಹಾಯ ಪ್ರತಿ ಹಸ್ತ ಪ್ರತಿ ಮುದ್ರಣಕ್ಕೆ ರೂ. ——— 
50,000/- ಮೀರದಂತೆ 
ಅನುದಾನ ಬಿಡುಗಡೆ 
ಮಾಡುವುದು. 





10. ಸಂಘ ಸಂಸ್ಥೆಗಳು, ಉತ್ಸವ ಸಮಿತಿಗಳು ಹಮ್ಮಿಕೊಳ್ಳುವ | ಪ್ರತಿ ಕಾರ್ಯಕ್ರಮಕ್ಕೆ 5 ವಿವಿಧ ——— 
ಸಾಂಸ್ಕೃತಿಕ, ಸಾಹಿತ್ಯ ನಾಟಕ ಇತ್ಯಾದಿ ಕಾರ್ಯಕ್ರಮಗಳಿಗೆ | ತಂಡಗಳನ್ನು ಗರಿಷ್ಠ ರೂ. 1.00 








ತಂಡಗಳ ಪ್ರಾಯೋಜನೆ ಲಕ್ಷ ಆರ್ಥಿಕ ಮಿತಿಯೊಳಗೆ 
ಪ್ರಾಯೋಜಿಸುವುದು. 
Il. ಇಲಾಖಾ ಪ್ರಕಟಣೆಗಳು, ಕಿರುಹೊತ್ತಿಗೆಗಳು ಮುದ್ರಣ, ಪ್ರಕಟಿತ | ಸರ್ಕಾರದ ಆದೇಶ ಸಂಖ್ಯೆ : ಆಇ ದರದ 
ಸೃಜನೇತರ ಕೃತಿಗಳಿಗೆ ಸಹಾಯಧನ 1 ಟಿಎಫ್‌ಪಿ 2010, ದಿನಾಂಕ 


30-04-2010ರ ಕ್ರಮ ಸಂಖ್ಯೆ 
19(1) ಮತ್ತು (1) ರಲ್ಲಿರುವಂತೆ 
ಅಧಿಕಾರ _ಪ್ರತ್ತಾಯೋಜಿಸಲಾಗಿದೆ. 














ಷರತ್ತುಗಳ :- 
1. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರನ್ವಯ ಹಾಗೂ ಸಂಬಂಧಪಟ್ಟ ನಿಯಮಗಳನ್ನು 
ಪಾಲಿಸುವುದು. 
2.  ಅನುದಾನಿದ ಲಭ್ಯತೆ ಆರ್ಥಿಕ ಅಧಿಕಾರ ಮಿತಿ ಮತ್ತು ಆರ್ಥಿಕ ಮಿತವ್ಯಯ ಆದೇಶ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಆರ್ಥಿಕ 
ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು, 
3. ಸರ್ಕಾರೇತರ ಸಂಸ್ಥೆಗಳಿಗೆ ಅನುದಾನದ ಬಿಡುಗಡೆ ಮಾಡುವಾಗ ಹಣದ ಸದುಪಯೋಗ ಆಗುವಂತೆ ನೋಡಿಕೊಳ್ಳುವುದು ಹಾಗೂ 
ಅನುದಾನ ಸದ್ದಳಕೆಯಾಗಿರುವ ಬಗ್ಗೆ ಸರಿಯಾದ ಲೆಕ್ಕಪತ್ರಗಳನ್ನು ಇಡುವುದರ ಜೊತೆಗೆ ಲೆಕ್ಕಪರಿಶೋಧನೆ ಮಾಡತಕ್ಕದ್ದು 


ಕೆ. ಸುಧಾಕರ ಶೆಟ್ಟ 
ಸರ್ಕಾರದ ಉಪ ಕಾರ್ಯದರ್ಶಿ 
ಪಿ.ಆರ್‌. 474 ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಕೆಹೆಚ್‌ಎಸ್‌ಡಿಆರ್‌ಪಿ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ವೇತನ ಶ್ರೇಣಿ ರೂ. 20025-28275 ಯನ್ನು 
ಹೊಂದಿರುವ ಅಧಿಕಾರಿಗಳಿಗೆ ನಿವಾಸಕ್ಕೆ ದೂರವಾಣಿ ಸೌಲಭ್ಯವನ್ನು ಒದಗಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ ಕ ಹೆಜ್‌ಎಫ್‌ಡಬ್ಲ್ಯೂ/ಕೆಹೆಚ್‌ಎಸ್‌ಡಿಆರ್‌ಪಿ/ಎಸ್‌ಪಿಸಿ/ಓಎಸ್‌ಡಿ-3/2000-01, 
ದಿನಾಂಕ : 04-11-2000. 
2. ಸರ್ಕಾರದ ತಿದ್ದೋಲೆ ಸಂಖ್ಯೆ : ಆ.೪4 ಬಿ.ಇ.ಎ೦. 2007, ದಿನಾ೦ಕ : 10-09-2007. 
ಪ್ರಸ್ತಾವನೆ : 
ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ವಿಶೇಷ ಕರ್ತವ್ಯಾಧಿಕಾರಿಗಳಿಗೆ ನಿವಾಸಕ್ಕೆ 
ದೂರವಾಣಿ ಸೌಲಭ್ಯವನ್ನು ಎಸ್‌ಟಿಡಿ ಕರೆಗಳನ್ನು ಹೊರತುಪಡಿಸಿ ಒದಗಿಸುವ ಬಗ್ಗೆ ಆಡಳಿತಾತ್ಮಕ ಮಂಜೂರಾತಿ ನೀಡಿದೆ. 
ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ತಿದ್ದೋಲೆಯನ್ವಯ ಸರ್ಕಾರಿ ನೌಕರರ ವೇತನ ಶ್ರೇಣಿಗಳನ್ನು ಪರಿಷ್ಕರಿಸಿರುವ ಹಿನ್ನೆಲೆಯಲ್ಲಿ ವೇತನ 
ಶ್ರೇಣಿ (ರೂ. 20025-28275) ಯನ್ನು ಹೊಂದಿರುವ ಸರ್ಕಾರಿ ಅಧಿಕಾರಿಗಳು ಕಛೇರಿಯ ಹಾಗೂ ನಿವಾಸದ ದೂರವಾಣಿಗಳನ್ನು ಹೊಂದಲು 
ಅರ್ಹರಾಗಿರುತ್ತಾರೆಂದು ಮಾರ್ಪಡಿಸಿದೆ. 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೬೩ 





ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕ್ರಮಾಧಿಕಾರಿಗಳಿಗೆ ಇದೇ ರೀತಿಯ ಸೌಲಭ್ಯವನ್ನು ಒದಗಿಸುವ ಬಗ್ಗೆ ಪ್ರಸ್ತಾವನೆಯನ್ನು 
ಪರಿಶೀಲಿಸಲಾಗಿದೆ. 

ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಕೆಹೆಚ್‌ಎಸ್‌ಡಿಆರ್‌ಪಿ/ಸಿಎಓ/10/ದೂರವಾಣಿ/11-12, ಬೆಂಗಳೂರು, ದಿನಾಂಕ : 05-01-2012 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಕರ್ನಾಟಕ ಆರೋಗ್ಯ ವ್ಯವಸ್ಥೆ ಅಭಿವೃದ್ಧಿ ಮತ್ತು ಸುಧಾರಣಾ ಯೋಜನೆಯಡಿ 
ಕಾರ್ಯ ನಿರ್ವಹಿಸುತ್ತಿರುವ ವೇತನ ಶ್ರೇಣಿ ರೂ. 20025-28275 ಹಾಗೂ ಅದಕ್ಕಿಂತ ಮೇಲ್ಪಟ್ಟ ವೇತನ ಶ್ರೇಣಿಯನ್ನು ಹೊಂದಿರುವ ಸರ್ಕಾರಿ 
ಅಧಿಕಾರಿಗಳು ಮತ್ತು ಯೋಜನೆಯ ಎಲ್ಲಾ ಕಾರ್ಯಕ್ರಮಾಧಿಕಾರಿಗಳ ನಿವಾಸದ ದೂರವಾಣಿ ವೆಚ್ಚ ಮತ್ತು ಬ್ರಾಡ್‌ಬ್ಯಾಂಡ್‌ ಇಂಟರ್‌ನೆಟ್‌ ವೆಚ್ಚವೂ 
ಸೇರಿದಂತೆ ಮಾಸಿಕ ಗರಿಷ್ಠ ವೆಚ್ಚ ರೂ. 1200-00 ಗಳಿಗೆ ಸೀಮಿತಗೊಳಿಸಿ ಯೋಜನೆಯಿಂದ ಭರಿಸಲು ಆಡಳಿತಾತ್ಮಕ ಮಂಜೂರಾತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಎನ್‌. ರಮೇಶ್‌ 
ಸರ್ಕಾರದ ಉಪ ಕಾರ್ಯದರ್ಶಿ (ಪ್ರ) 
ಕೆಹೆಚ್‌ಎಸ್‌ಡಿಆರ್‌ಪಿ 
ಪಿ.ಆರ್‌. 475 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : 2010-11ನೇ ಸಾಲಿನಲ್ಲಿ ಕೊಪ್ಪ ಅರಣ್ಯ ವಿಭಾಗದಿಂದ ಹೂಬಿಟ್ಟ ಮತ್ತು ಒಣ ಬೊಂಬುಗಳನ್ನು ಕಡಿತಲೆ ಮಾಡಿ 
ಸಾಗಾಣಿಕೆ ಮಾಡಲು ಕಾಲಾವಕಾಶ ವಿಸ್ತರಿಸುವ ಕುರಿತು. 
ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ: ಅಪಜೀ 16 ಎಫ್‌ಡಿಪಿ 2008, ದಿನಾಂಕ: 03/12/2008. 
2. ಸರ್ಕಾರದ ಪತ್ರ ಸಂಖ್ಯೆ ಅಪಜೀ 16 ಎಫ್‌ಡಿಪಿ 2008, ದಿನಾ೦ಕ: 18/01/2010. 
3. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಅರಣ್ಯ ಪಡೆ ಮುಖ್ಯಸ್ಥರು), ಬೆಂಗಳೂರು ಇವರ ಪತ್ರ 
ಸಂಖ್ಯೆ: ಎ7/ಬಿಎಂಜಿ/ಸಿಆರ್‌-103:2010-11, ದಿನಾ೦ಕ: 11/12-1-2012. 
ಪ್ರಸ್ತಾವನೆ : 
ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮೆ: ಮೈಸೂರು ಕಾಗದ ಕಾರಾನೆಗೆ 80,000 ಮೆಟ್ರಿಕ್‌ ಟನ್‌ ಹೂಬಿಟ್ಟ ಮತ್ತು 
ಒಣಗಿದ ಬೊಂಬುಗಳನ್ನು ಪ್ರತಿ ಮೆಟ್ರಿಕ್‌ ಟನ್‌ಗೆ ರೂ. 300-00 ಸೀನಿಯರೇಜ್‌ ದರದಲ್ಲಿ ಒದಗಿಸಲು ಆದೇಶ ಮಾಡಲಾಗಿತ್ತು. ಮೇಲೆ (2) ರಲ್ಲಿ 
ಓದಲಾದ ಸರ್ಕಾರಿ ಪತ್ರದಲ್ಲಿ ಹೂಬಿಟ್ಟ ಮತ್ತು ಒಣಗಿದ ಬೊಂಬುಗಳನ್ನು ಲಭ್ಯತೆಯ ಆಧಾರದ ಮೇಲೆ ಕಟಾವು ಮಾಡಿ ಒದಗಿಸಲು ಕಾಲಾವಕಾಶವನ್ನು 
ಮೇ 2011ರವರೆಗೆ ವಿಸ್ತರಿಸಲಾಗಿತ್ತು ಮೇಲೆ (3) ರಲ್ಲಿ ಓದಲಾದ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಅರಣ್ಯ ಪಡೆ ಮುಖ್ಯಸ್ಥರು), 
ಬೆಂಗಳೂರು ಇವರ ಪತ್ರಗಳಲ್ಲಿ ಈವರೆವಿಗೆ 7,775 ಮೆಟ್ರಿಕ್‌ ಟನ್‌ ಕಟಾವಣೆ ಮತ್ತು ಸಾಗಾಣಿಕೆ ಮಾಡಲಾಗಿದ್ದು ಉಳಿಕೆ 72,225 ಮೆಟ್ರಿಕ್‌ ಟನ್‌ 
(ಎಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೈದು ಮಾತ್ರ. ಒಣ ಬೊಂಬುಗಳ ಸಂಗ್ರಹಣೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಈ ಕೆಳಕಂಡಂತೆ 
ಕಾಲಾವಕಾಶವನ್ನು ದಿನಾಂಕ: 30/06/2012ರ ವರೆಗೆ ವಿಸ್ತರಿಸುವಂತೆ ಕೋರಿರುತ್ತಾರೆ. 
ಮಾರ್ಚ್‌ 2012ರ ಅಂತ್ಯದವರೆಗೆ ಬಾಕಿ ಉಳಿದ ಸಂಗ್ರಹಣೆಯ ಶೇ.50 ರಷ್ಟು 
ಮೇ 2012ರ ಅಂತ್ಯದವರೆಗೆ ಬಾಕಿ ಉಳಿದ ಸಂಗ್ರಹಣೆಯ ಶೇ. 25 ರಷ್ಟು 
ಜೂನ್‌ 2012ರ ಅಂತ್ಯದವರೆಗೆ ಬಾಕಿ ಉಳಿದ ಸಂಗ್ರಹಣೆಯ ಶೇ.25 ರಷ್ಟು 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 96 ಎಫ್‌ಡಿಪಿ 2011 ಬೆಂಗಳೂರು, ದಿನಾಂಕ: 21/01/2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ 2010-11ನೇ ಸಾಲಿನಲ್ಲಿ ಮೆ: ಮೈಸೂರು ಕಾಗದ ಕಾರ್ಪಾನೆಗೆ 80,000 ಮೆಟ್ರಿಕ್‌ 
ಟನ್‌ ಒಣಗಿದ ಮತ್ತು ಹೂ ಬಿಟ್ಟ ಬೊಂಬುಗಳ ಹಂಚಿಕೆ ಮಾಡಿದ್ದು ಅದರಲ್ಲಿ ಬಾಕಿ ಇರುವ 72,225.00 (ಎಪ್ಪತ್ತೆರಡು ಸಾವಿರದ ಇನ್ನೂರ 
ಇಪ್ಪತ್ತೈದು) ಮೆಟಿಕ್‌ ಟನ್‌ ಒಣ ಬೊಂಬು ಸಂಗ್ರಹಣೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಲು ನಿಗದಿ ಮಾಡಿದಂತಹ ಅವಧಿಯನ್ನು ಪ್ರಧಾನ 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕೋರಿಕೆಯ ಮೇರೆಗೆ ಈ ಕೆಳಕಂಡಂತೆ ವಿಸ್ತರಿಸಿದೆ. 
ಮಾರ್ಚ್‌ 2012ರ ಅಂತ್ಯದವರೆಗೆ ಬಾಕಿ ಉಳಿದ ಸಂಗ್ರಹಣೆಯ ಶೇ.50 ರಷ್ಟು 
ಮೇ 2012ರ ಅಂತ್ಯದವರೆಗೆ ಬಾಕಿ ಉಳಿದ ಸಂಗ್ರಹಣೆಯ ಶೇ.25 ರಷ್ಟು 
ಜೂನ್‌ 2012ರ ಅಂತ್ಯದವರೆಗೆ ಬಾಕಿ ಉಳಿದ ಸಂಗ್ರಹಣೆಯ ಶೇ.25 ರಷ್ಟು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಆರ್‌. ಅನಂತರಾಮು 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 476 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


೭೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲ್ಲೂಕು ನಾಗಠಾಣ ಸಣ್ಣ ನೀರಾವರಿ ಕೆರೆ ಸುಧಾರಣೆ ಕಾಮಗಾರಿಯ 
ಅಂದಾಜಿಗೆ ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಡಿ ಆಡಳಿತಾತ್ಮಕ ಅನುಮೋದನೆ ನೀಡುವ 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ ಸನೀಇ 108 ಮಸಾವಿ 2010, ದಿನಾ೦ಕ: 28/09/2011. 
2. ದಿನಾಂಕ: 18/01/2011 ರ ಮುಖ್ಯ ಇಂಜಿನಿಯರ್‌ ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ 
ಪತ್ರದ ಸಂಖ್ಯೆ ಮುಇಂ/ಸನೀ(ಉ)ವಲಯಬಿಜೆಪಿ/ಎಇ-6/2011-12/265, ದಿನಾ೦ಕ: 18/01/2012. 
ಪ್ರಸ್ತಾವನೆ : 
ಮೇಲೆ (1 ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಹದಿಮೂರನೇ ಹಣಕಾಸು ಆಯೋಗದಡಿ ರೂ.350.00 ಕೋಟಿ ಅಂದಾಜು ವೆಚ್ಚದ 
631 ಕಾಮಗಾರಿಗಳ ಅನುಷ್ಠಾನಕ್ಕೆ ಅನುಮೋದನೆ ನೀಡಲಾಗಿದೆ. ಇದರಲ್ಲಿ ರೂ.264.00 ಲಕ್ಷಗಳ ಅ೦ದಾಜುಮೊತ್ತದ ಬಿಜಾಪುರ ಜಿಲ್ಲೆ ಬಿಜಾಪುರ 
ತಾಲ್ಲೂಕು ನಾಗಠಾಣ ಸಣ್ಣ ನೀರಾವರಿ ಕೆರೆ ಸುಧಾರಣೆ ಕಾಮಗಾರಿಯು ಸೇರಿರುತ್ತದೆ. ಈ ಕಾಮಗಾರಿಯ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್‌ 
ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರ ರವರು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಮೇಲ್ಕಂಡ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು 2011-12ನೇ ಸಾಲಿಗೆ ಮುಂದುವರೆಸಿರುವ 2010-11ನೇ ಸಾಲಿನ ದರಪಟ್ಟಿಯ 
ದರಗಳನ್ನಳವಡಿಸಿ ತಯಾರಿಸಲಾಗಿದೆ. ಇದರಲ್ಲಿ ಕೆರೆಯ ಏರಿ, ತೂಬು ಹಾಗೂ ಕೋಡಿ ದುರಸ್ತಿ, ನಾಲೆಗಳ ಮತ್ತು ಉಪಕಾಲುವೆಗಳ ದುರಸ್ತಿ 
ಜೌಟ್‌ಲೆಟ್‌ ಹಾಗೂ ಸಿ.ಡಿ. ಕಾಮಗಾರಿ ಇತ್ಯಾದಿಗಳನ್ನು ಕೈಗೊಳ್ಳಲು ಅವಕಾಶ ಮಾಡಿದೆ. 

ಲೆಕ್ಕಶೀರ್ಷಿಕೆ “4702-00-101-1-12-059-Xlll ನೇ ಹಣಕಾಸು ಆಯೋಗದ ಅನುದಾನದಡಿ ಕೃಷಿಗೆ ನೇರವಾಗಿ ಸಂಬಂಧಿಸಿದ ಕೆರೆ 

ನೀರಾವರಿ ಯೋಜನೆಗಳ ಜೀರ್ಣೋದ್ಧಾರ-ಇತರ ಖರ್ಚುಗಳು” ರಡಿ ರೂ. 264.00 ಲಕ್ಷಗಳ ಅ೦ದಾಜುಮೊತ್ತದ ಈ ಕಾಮಗಾರಿಯ ಅಂದಾಜಿಗೆ 
ಆಡಳಿತಾತ್ಮಕ ಅನುಮೋದನೆ ನೀಡಲು ಪರಿಗಣಿಸಿದೆ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 117 ಮಸಾವಿ 2011 (ತಾಂತ್ರಿಕ) (3) ಬೆಂಗಳೂರು, ದಿನಾಂಕ: 27ನೇ ಜನವರಿ 2012 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನಲೆಯಲ್ಲಿ ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲ್ಲೂಕು ನಾಗಠಾಣ ಸಣ್ಣ ನೀರಾವರಿ ಕೆರೆ 

ಸುಧಾರಣೆ ಕಾಮಗಾರಿಯ ರೂ. 264.00 ಲಕ್ಷ (ರೂ. ಇನ್ನೂರ ಅರವತ್ತನಾಲ್ಕು ಲಕ್ಷ ಮಾತ್ರ ಮೊತ್ತದ ಅಂದಾಜು ಪಟ್ಟಿಗೆ ಹದಿಮೂರನೇ ಹಣಕಾಸು 
ಆಯೋಗದ ಅನುದಾನದಡಿ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 

1. ಕಾಮಗಾರಿಯ ಅನುಷ್ಠಾನ ಪೂರ್ವ ಹಾಗೂ ಅನುಷ್ಠಾನ ನಂತರದ ಫಲಶೃತಿಗಳನ್ನು ಹಾಗೂ ಕಾಮಗಾರಿಯ ವಿವಿಧ ಹಂತಗಳ 

ವಿಡಿಯೋ ಹಾಗೂ ಛಾಯಾಚಿತ್ರಗಳನ್ನು ದಾಖಲಿಸುವುದು. 

ಈ ಕಾಮಗಾರಿಯ ಅಂದಾಜನ್ನು ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿ ಸಭೆಯಲ್ಲಿ ಮಂಡಿಸಿ ತೀರುವಳಿ ಪಡೆಯುವುದು. 

ಅಂದಾಜಿಗೆ ತೀರುವಳಿ ನೀಡುವಾಗ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿಯು ಗಮನಿಸಿರುವ ಅಂಶಗಳಂತೆ ಕ್ರಮ ಕೈಗೊಳ್ಳತಕ್ಕದ್ದು. 
ಯೋಜನೆಯ ಅನುಷ್ಠಾನ ಕುರಿತು 3ನೇ ವ್ಯಕ್ತಿ/ಸಂಸ್ಥೆಯ ತಪಾಸಣೆಗೆ ಒಳಪಡಿಸಿ, ವರದಿಯನ್ನು ಪಡೆಯುವುದು. 

ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್‌ ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ ಕಾಮಗಾರಿಯನ್ನು 
ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 

6. ಒಂದುವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು 
ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 

7. ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು ಮೊತ್ತ 
ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪರಿಷ್ಕೃತ ಅಂದಾಜಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ 
ಕಾಮಗಾರಿಯನ್ನು ಪ್ರಾರಂಭಿಸುವುದು. 

8. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್‌ ಕರೆದು ತೆಗೆದುಕೊಳ್ಳತಕ್ಕದ್ದು. 

9. ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪೂರ್ಣತಾ ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕೃತ ಅಂದಾಜು 
ತಯಾರಿಸಿ ಟಿ.ಎ.ಸಿ. ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು. 

10. ಇ.ಐ.ಆರ್‌.ಎಲ್‌/ವರ್ಕ್‌ಸ್ಲಿಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 

11. ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 

12. ಈ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ ಸಂಘಕ್ಕೆ ವಹಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ: 16/05/2008ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ 

ನೀಡಲಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


m ॥0ೃ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 477 ಜಲ ಸ೦ಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೬೫ 





ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲ್ಲೂಕು ಬರಟಗಿ ಸಣ್ಣ ನೀರಾವರಿ ಕೆರೆ ಸುಧಾರಣೆ ಕಾಮಗಾರಿಯ ಅಂದಾಜಿಗೆ 
ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಡಿ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ ಸನೀಇ 108 ಮಸಾವಿ 2010, ದಿನಾಂಕ: 28/09/2011, 
2. ದಿನಾಂಕ: 18/01/2011ರ ಮುಖ್ಯ ಇಂಜಿನಿಯರ್‌ ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ 
ಸಂಖ್ಯೆ: ಮುಇಂ/ಸನೀ(ಉ)ವಲಯ/ಬಿಜೆಪಿ/ಎಇ-6/2011-12/265, ದಿನಾಂಕ: 18/01/2012. 

ಪ್ರಸ್ತಾವನೆ : 

ಮೇಲೆ (1 ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಹದಿಮೂರನೇ ಹಣಕಾಸು ಆಯೋಗದಡಿ ರೂ. 350.00 ಕೋಟಿ ಅಂದಾಜು ವೆಚ್ಚದ 
631 ಕಾಮಗಾರಿಗಳ ಅನುಷ್ಠಾನಕ್ಕೆ ಅನುಮೋದನೆ ನೀಡಲಾಗಿದೆ. ಇದರಲ್ಲಿ ರೂ. 235.00 ಲಕ್ಷಗಳ ಅ೦ದಾಜುಮೊತ್ತದ ಬಿಜಾಪುರ ಜಿಲ್ಲೆ ಬಿಜಾಪುರ 
ತಾಲ್ಲೂಕು ಬರಟಗಿ ಸಣ್ಣ ನೀರಾವರಿ ಕೆರೆ ಸುಧಾರಣೆ ಕಾಮಗಾರಿಯು ಸೇರಿರುತ್ತದೆ. ಈ ಕಾಮಗಾರಿಯ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್‌ ಸಣ್ಣ 
ನೀರಾವರಿ ಉತ್ತರ ವಲಯ ಬಿಜಾಪುರ ರವರು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲ್ಕಂಡ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು 2011-12ನೇ ಸಾಲಿಗೆ ಮುಂದುವರೆಸಿರುವ 2010-11ನೇ ಸಾಲಿನ ದರಪಟ್ಟಿಯ 
ದರಗಳನ್ನಳವಡಿಸಿ ತಯಾರಿಸಲಾಗಿದೆ. ಇದರಲ್ಲಿ ಕೆರೆಯ ಏರಿ, ತೂಬು ಹಾಗೂ ಕೋಡಿ ದುರಸ್ತಿ. ನಾಲೆಗಳ ಮತ್ತು ಉಪಕಾಲುವೆಗಳ ದುರಸ್ತಿ 
ಜೌಟ್‌ಲೆಟ್‌ ಹಾಗೂ ಸಿ.ಡಿ. ಕಾಮಗಾರಿ ಇತ್ಯಾದಿಗಳನ್ನು ಕೈಗೊಳ್ಳಲು ಅವಕಾಶ ಮಾಡಿದೆ. 

ಲೆಕ್ಕಶೀರ್ಷಿಕೆ “4702-00-101-1-12-059- (1 ನೇ ಹಣಕಾಸು ಆಯೋಗದ ಅನುದಾನದಡಿ ಕೃಷಿಗೆ ನೇರವಾಗಿ ಸಂಬಂಧಿಸಿದ ಕೆರೆ 
ನೀರಾವರಿ ಯೋಜನೆಗಳ ಜೀರ್ಣೋದ್ಧಾರ-ಇತರ ಖರ್ಚುಗಳು” ರಡಿ ರೂ. 235.50 ಲಕ್ಷಗಳ ಅ೦ದಾಜುಮೊತ್ತದ ಈ ಕಾಮಗಾರಿಯ ಅಂದಾಜಿಗೆ 
ಆಡಳಿತಾತ್ಮಕ ಅನುಮೋದನೆ ನೀಡಲು ಪರಿಗಣಿಸಿದೆ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 117 ಮಸಾವಿ 2011 (ತಾಂತ್ರಿಕ) (2) ಬೆಂಗಳೂರು, ದಿನಾಂಕ: 23ನೇ ಜನವರಿ 2012 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲ್ಲೂಕು ಬರಟಗಿ ಸಣ್ಣ ನೀರಾವರಿ ಕೆರೆ 
ಸುಧಾರಣೆ ಕಾಮಗಾರಿಯ ರೂ.235.50 ಲಕ್ಷ (ರೂ. ಇನ್ನೂರ ಮೂವತ್ತೈದು ಲಕ್ಷ ಐವತ್ತು ಸಾವಿರ ಮಾತ್ರ) ಮೊತ್ತದ ಅಂದಾಜು ಪಟ್ಟಿಗೆ 
ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಡಿ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 

1. ಕಾಮಗಾರಿಯ ಅನುಷ್ಠಾನ ಪೂರ್ವ ಹಾಗೂ ಅನುಷ್ಠಾನ ನಂತರದ ಫಲಶೃತಿಗಳನ್ನು ಹಾಗೂ ಕಾಮಗಾರಿಯ ವಿವಿಧ ಹಂತಗಳ ವೀಡಿಯೋ 

ಹಾಗೂ ಛಾಯಾಚಿತ್ರಗಳನ್ನು ದಾಖಲಿಸುವುದು. 

ಈ ಕಾಮಗಾರಿಯ ಅಂದಾಜನ್ನು ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿ ಸಭೆಯಲ್ಲಿ ಮಂಡಿಸಿ ತೀರುವಳಿ ಪಡೆಯುವುದು. 

ಅಂದಾಜಿಗೆ ತೀರುವಳಿ ನೀಡುವಾಗ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿಯು ಗಮನಿಸಿರುವ ಅಂಶಗಳಂತೆ ಕ್ರಮ ಕೈಗೊಳ್ಳತಕ್ಕದ್ದು. 
ಯೋಜನೆಯ ಅನುಷ್ಠಾನ ಕುರಿತು 3ನೇ ವ್ಯಕ್ತಿ/ಸಂಸ್ಥೆಯ ತಪಾಸಣೆಗೆ ಒಳಪಡಿಸಿ, ವರದಿಯನ್ನು ಪಡೆಯುವುದು. 

ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್‌ ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ ಕಾಮಗಾರಿಯನ್ನು 
ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 

6. ಒಂದುವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು 
ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 

7. ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು ಮೊತ್ತ 
ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪರಿಷ್ಕೃತ ಅಂದಾಜಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ ಕಾಮಗಾರಿಯನ್ನು 
ಪ್ರಾರಂಭಿಸುವುದು. 

8. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್‌ ಕರೆದು ತೆಗೆ ದುಕೊಳ್ಳತಕ್ಕದ್ದು 

9. ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪೂರ್ಣತಾ ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕೃತ ಅಂದಾಜು 
ತಯಾರಿಸಿ ಟಿ.ಎ.ಸಿ. ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು. 

10. ಇ.ಐ.ಆರ್‌.ಎಲ್‌/ವರ್ಕ್‌ಸ್ಲಿಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 

11. ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 

12. ಈ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ ಸಂಘಕ್ಕೆ ವಹಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ: 16/05/2008ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ 
ನೀಡಲಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


ಆ ಜಹಾ ಜು ಜಟ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 478 ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


೭೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲ್ಲೂಕು ಚಿತ್ತವಾಡಗಿ ಮದ್ಯಮ ನೀರಾವರಿ ಸುಧಾರಣೆ ಕಾಮಗಾರಿಯ 
ಅಂದಾಜಿಗೆ ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಡಿ ಆಡಳಿತಾತ್ಮಕ ಅನುಮೋದನೆ ನೀಡುವ 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ ಸನೀಇ 108 ಮಸಾವಿ 2010, ದಿನಾಂಕ: 28/09/2011. 
2. ದಿನಾಂಕ: 18/01/2011ರ ಮುಖ್ಯ ಇಂಜಿನಿಯರ್‌ ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ 
ಸಂಖ್ಯೆ: ಮುಇಂ/ಸನೀ(ಉ)ವಲಯ/ಬಿಜೆಪಿ/ಎಇ-6/2011-12/265, ದಿನಾಂಕ: 18/01/2012. 
ಪ್ರಸ್ತಾವನೆ : 
ಮೇಲೆ (1 ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಹದಿಮೂರನೇ ಹಣಕಾಸು ಆಯೋಗದಡಿ ರೂ. 350.00 ಕೋಟಿ ಅಂದಾಜು ವೆಚ್ಚದ 
631 ಕಾಮಗಾರಿಗಳ ಅನುಷ್ಠಾನಕ್ಕೆ ಅನುಮೋದನೆ ನೀಡಲಾಗಿದೆ. ಇದರಲ್ಲಿ ರೂ. 407.00 ಲಕ್ಷಗಳ ಅ೦ದಾಜುಮೊತ್ತದ ಬಾಗಲಕೋಟೆ ಜಿಲ್ಲೆ ಹುನಗುಂದ 
ತಾಲ್ಲೂಕು ಚಿತ್ತವಾಡಗಿ ಮದ್ಯಮ ನೀರಾವರಿ ಸುಧಾರಣೆ ಕಾಮಗಾರಿಯು ಸೇರಿರುತ್ತದೆ. ಈ ಕಾಮಗಾರಿಯ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್‌ 
ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರ ರವರು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ಕೋರಿ ಪಸ್ತಾವನೆ ಸಲ್ಲಿಸಿರುತ್ತಾರೆ. 
ಮೇಲ್ಕಂಡ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು 2011-12ನೇ ಸಾಲಿಗೆ ಮುಂದುವರೆಸಿರುವ 2010-11ನೇ ಸಾಲಿನ ದರಪಟ್ಟಿಯ 
ದರಗಳನ್ನಳವಡಿಸಿ ತಯಾರಿಸಲಾಗಿದೆ. ಇದರಲ್ಲಿ ಕೆರೆಯ ಏರಿ ದುರಸ್ಥಿ, ಎಡದಂಡೆ ಹಾಗೂ ಬಲದಂಡೆ ನಾಲೆಗಳ ದುರಸ್ತಿ ಉಪಕಾಲುವೆಗಳ ಮತ್ತು 
ಅಡ್ಡಮೋರಿಗಳ ದುರಸ್ತಿ ಇತ್ಯಾದಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶ ಮಾಡಿದೆ. ಈ ಕಾಮಗಾರಿಯ ಅಂದಾಜಿಗೆ ದಿನಾಂಕ: 12/10/2011 ರಂದು 
ನಡೆದಿರುವ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿ ಸಭೆಯಲ್ಲಿ ಕೆಲವು ಷರಾಗಳೊಂದಿಗೆ ತೀರುವಳಿ ನೀಡಲಾಗಿದೆ. 
ಲೆಕ್ಕಶೀರ್ಷಿಕೆ “4702-00-101-1-12-059- ॥॥ ನೇ ಹಣಕಾಸು ಆಯೋಗದ ಅನುದಾನದಡಿ ಕೃಷಿಗೆ ನೇರವಾಗಿ ಸಂಬಂಧಿಸಿದ ಕೆರೆ 
ನೀರಾವರಿ ಯೋಜನೆಗಳ ಜೀರ್ಣೋದ್ಧಾರ-ಇತರ ಖರ್ಚುಗಳು” ರಡಿ ರೂ. 407.00 ಲಕ್ಷಗಳ ಅ೦ದಾಜುಮೊತ್ತದ ಈ ಕಾಮಗಾರಿಯ ಅಂದಾಜಿಗೆ 
ಆಡಳಿತಾತ್ಮಕ ಅನುಮೋದನೆ ನೀಡಲು ಪರಿಗಣಿಸಿದೆ. 
ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 117 ಮಸಾವಿ 2011 (ತಾಂತ್ರಿಕ) (1) ಬೆಂಗಳೂರು, ದಿನಾಂಕ: 27ನೇ ಜನವರಿ 2012 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲ್ಲೂಕು ಚಿತ್ತವಾಡಗಿ ಮದ್ಯಮ 
ನೀರಾವರಿ ಸುಧಾರಣೆ ಕಾಮಗಾರಿಯ ರೂ.407.00 ಲಕ್ಷ (ರೂ. ನಾಲ್ಕು ನೂರ ಏಳು ಲಕ್ಷ ಮಾತ್ರ) ಮೊತ್ತದ ಅಂದಾಜು ಪಟ್ಟಿಗೆ ಹದಿಮೂರನೇ 
ಹಣಕಾಸು ಆಯೋಗದ ಅನುದಾನದಡಿ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 

1. ಕಾಮಗಾರಿಯ ಅನುಷ್ಠಾನ ಪೂರ್ವ ಹಾಗೂ ಅನುಷ್ಠಾನ ನಂತರದ ಫಲಶೃತಿಗಳನ್ನು ಹಾಗೂ ಕಾಮಗಾರಿಯ ವಿವಿಧ ಹಂತಗಳ ವೀಡಿಯೋ 

ಹಾಗೂ ಛಾಯಾಚಿತ್ರಗಳನ್ನು ದಾಖಲಿಸುವುದು. 

ಈ ಕಾಮಗಾರಿಯ ಅಂದಾಜನ್ನು ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿ ಸಭೆಯಲ್ಲಿ ಮಂಡಿಸಿ ತೀರುವಳಿ ಪಡೆಯುವುದು. 

ಅಂದಾಜಿಗೆ ತೀರುವಳಿ ನೀಡುವಾಗ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿಯು ಗಮನಿಸಿರುವ ಅಂಶಗಳಂತೆ ಕ್ರಮ ಕೈಗೊಳ್ಳತಕ್ಕದ್ದು. 
ಯೋಜನೆಯ ಅನುಷ್ಠಾನ ಕುರಿತು 3ನೇ ವ್ಯಕ್ತಿ/ಸಂಸ್ಥೆಯ ತಪಾಸಣೆಗೆ ಒಳಪಡಿಸಿ, ವರದಿಯನ್ನು ಪಡೆಯುವುದು. 

ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್‌ ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ ಕಾಮಗಾರಿಯನ್ನು 
ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 

6. ಒಂದುವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು 
ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 

7. ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು ಮೊತ್ತ 
ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪರಿಷ್ಕೃತ ಅಂದಾಜಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ ಕಾಮಗಾರಿಯನ್ನು 
ಪ್ರಾರಂಭಿಸುವುದು. 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್‌ ಕರೆದು ತೆಗೆ ದುಕೊಳ್ಳತಕ್ಕದ್ದು. 
ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪೂರ್ಣತಾ ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕೃತ ಅಂದಾಜು 
ತಯಾರಿಸಿ ಟಿ.ಎ.ಸಿ. ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು. 

10. ಇ.ಐ.ಆರ್‌.ಎಲ್‌/ವರ್ಕ್‌ಸ್ಲಿಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 

11. ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 

12. ಈ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ ಸಂಘಕ್ಕೆ ವಹಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ: 16/05/2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಲಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 


ಪಿ.ಆರ್‌. 479 ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ಆಜ ಬಾ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೬೭ 





ಆರ್ಥಿಕ ಸಚಿವಾಲಯ 
ವಿಷಯ : ಶ್ರೀ ಎಂ.ಎಸ್‌.ಜಯರಾಂ, ಜಂಟಿ ನಿರ್ದೇಶಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಅವರ ವಿರುದ್ಧ ಇಲಾಖಾ ವಿಚಾರಣೆ - 
ವಿಚಾರಣಾಧಿಕಾರಿಗಳಾದ ನ್ಯಾಯಮೂರ್ತಿ ಫ:ಿ.ಗುಡ್ಡಾಕಾರ, ನಿವೃತ್ತ ನ್ಯಾಯಾಧೀಶರು, ಧಾರವಾಡ ಇವರಿಗೆ ಸಂಭಾವನೆ 
ಪಾವತಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಆಇ 114 ರಾಲೆಪ 2008 ದಿನಾಂಕ:03-09-2011. 
2) ವಿಚಾರಣಾಧಿಕಾರಿಗಳ ಮನವಿ ಮತ್ತು ವಿಚಾರಣಾ ವರದಿ ದಿನಾಂಕ:20-12-2011 


F< 


ಟ್ಟ 


ಸಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಸರ್ಕಾರಿ ಆದೇಶದಲ್ಲಿ ಶ್ರೀ ಎಂ.ಎಸ್‌. ಜಯರಾಂ, ಜಂಟಿ ನಿಯಂತ್ರಕರು ಇವರು ಬೆಳಗಾವಿ ಜಿಲ್ಲಾ 
ಪಂಚಾಯತ್‌ನಲ್ಲಿ ಮುಖ್ಯ ಲೆಕ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ವಿವಿಧ ಯೋಜನೆಗಳಡಿ ಅಭಿವೃದ್ಧಿ ಕಾರ್ಯಗಳಲ್ಲಿ 
ಅನುದಾನವನ್ನು ಬಿಡುಗಡೆ ಮಾಡಲು ಅನಗತ್ಯ ವಿಳಂಬ ಮಾಡುವ ಮೂಲಕ ಅಭಿವೃದ್ಧಿ ಕಾರ್ಯಗಳು ಕುಂಟಿತಗೊಳ್ಳಲು ಕಾರಣರಾದ; ಸಕ್ಷಮ 
ಪ್ರಾಧಿಕಾರದ ಅನುಮೋದನೆ ಪಡೆಯದೆ ಹಾಗೂ ಕರ್ನಾಟಕ (ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ) ಕಾಯ್ದೆ 1999ರ ವಿಧಿ ವಿಧಾನಗಳನ್ನು 
ಪಾಲಿಸದೆ ಇದ್ದ ಪ್ರಯುಕ್ತ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಳ್ಳಲು ಕಾರಣರಾದ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಲಾಖಾ ವಿಚಾರಣೆ ನಡೆಸಲು 
ನ್ಯಾಯಮೂರ್ತಿ ಫ.ನಿ. ಗುಡ್ಡಾಕಾರ, ನಿವೃತ್ತ ನ್ಯಾಯಾಧೀಶರು, ಧಾರವಾಡ ಇವರನ್ನು ವಿಚಾರಣಾಧಿಕಾರಿಗಳನ್ನಾಗಿ ನೇಮಿಸಿದ್ದು ಅವರು ವಿಚಾರಣೆ ನಡೆಸಿ 
ಮೇಲೆ (2)ರಲ್ಲಿ ಓದಲಾದ ದಿನಾಂಕ 20-12-2011ರಲ್ಲಿ ವರದಿಯನ್ನು ಸಲ್ಲಿಸಿರುತ್ತಾರೆ ಈ ಹಿನ್ನೆಲೆಯಲ್ಲಿ ವಿಚಾರಣಾಧಿಕಾರಿಗಳು ಅರ್ಜಿ ಸಲ್ಲಿಸಿ ರೂ. 
15,000/-ಗಳ ಸಂಭಾವನೆಯನ್ನು ಪಾವತಿಸುವಂತೆ ಕೋರಿರುತ್ತಾರೆ. 

ಸರ್ಕಾರದ ಸುತ್ತೋಲೆ ಸಂಖ್ಯೆ: ಸಿಆಸುಇ 26 ಸೇಐವಿ 2011, ದಿನಾಂಕ26-7-2011ರಂತೆ ಪ್ರತಿ ಇಲಾಖಾ ವಿಚಾರಣೆಗೆ ರೂ.15,000/-ಗಳ 
ಸಂಭಾವನೆಯನ್ನು (ವಾಹನ ಭತ್ಯೆಯೂ ಸೇರಿರುತ್ತದೆ) ಮಂಜೂರು ಮಾಡಲು ಅವಕಾಶ ಕಲ್ಲಿಸಲಾಗಿರುತ್ತದೆ. ಅದರಂತೆ ವಿಚಾರಣಾಧಿಕಾರಿಗಳ 
ಸಂಭಾವನೆ ಪಾವತಿಸಲು ಕೆಳಕಂಡ ಆದೇಶ ನೀಡಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಇ 114 ರಾಲೆಪ 2008, ಬೆ೦ಗಳೂರು, ದಿನಾಂಕ: 23 ನೇ ಜನವರಿ 2012. 

ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ, ವಿಚಾರಣಾಧಿಕಾರಿಗಳಾದ ಶ್ರೀ ಫ.ನಿ. ಗುಡ್ಡಾಕಾರ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರು ಶ್ರೀ ಎಂ.ಎಸ್‌. 
ಜಯರಾಂ, ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಅವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಿ ವರದಿ ಸಲ್ಲಿಸಿದ್ದು, ವಿಚಾರಣೆಯ 
ಸಂಭಾವನೆಯಾಗಿ ರೂ.15,000/- (ಹದಿನೈದು ಸಾವಿರ ರೂಪಾಯಿಗಳು ಮಾತ್ರ) (ವಾಹನ ಭತ್ಕೆಯೂ ಸೇರಿರುತ್ತದೆ)ಗಳನ್ನು ಪಾವತಿಸಲು ಮಂಜೂರಾತಿ 
ನೀಡಲಾಗಿದೆ. 

ಸದರಿ ಮೊತ್ತವನ್ನು ರಾಜ್ಯ ಲೆಕ್ಕಪತ್ರ ಇಲಾಖೆ ಶೀರ್ಷಿಕೆ 2054-00-098-0-01, 015 ಪೂರಕ ವೆಚ್ಚಗಳು ಇದರಡಿಯಲ್ಲಿ ಒದಗಿಸಿರುವ 
ಅನುದಾನದಿಂದ ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಲ್‌.ರಮೇಶ 

ಪಿ.ಆರ್‌.481 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಆಡಳಿತ & ಮುಂಗಡ) 


INFRASTRUCTURE DEVELOPMENT SECRETARIAT 

Sub : Project Management Services for Construction of Gulbarga Airport-Fees 10 iDeck 
Read: 1. 6.೦. No.IDD 85 DIA 2008, Dated:12-8-2009. 
2. Letter No. iDeck/2011-2012/886, Dated:16-9-2011. 
3. G.0O. No. IDD 85 DIA 2008, Dated:9-11-2011. 
4. Govt. Notification No.FD 1121/Exp-12/11, Dated:27-12-2011. 
5. Letter No. iDeCK/2011-12/875B, Dated:30-09-2011 of the President(Projects), IDeCK. 
6. Letter No.iDeCK/2011-12/1322B, Dated:30-12-2011 of the President (Projects), IDeCK 
Preamble: 

In G.0O. read at (1) above, Government has accorded approval for the scope of services and sanction for payment of fees 
to iDeck for project management and Consultancy services for Gulbarga Airport Development Project at the rate not exceeding of 
Rs.3,00,000 per month (exclusive of applicable service tax) for the project for a period of twelve months. 

2. In letter read at (2) above, iDeck has stated that construction of Airport has been started only in April/May, 2011 and 
iDeck has deployed their engineers at site from 01-06-2011 for supervision and sent invoice for Rs9,92,700/- towards fees payable 
to iDeck for project management and consultancy services for the period June 2011 to August 2011 for the construction of Gulbarga 
Airport and requested for release of Rs.9,92,700/- 

3. In G.O. read at (3) above, an amount of Rs.9,92,700/- has been released 10 iDeCK for the period of June 2011 to 
August 2011. 

4. In Government Notification read at (4) above, exemption for procuring the services of IDeCK under the provisions of 
4(0) of the KTPP Act 1999, for a period from January 2012 to August 2012 has been given. 

5. In letters read at (5 & 6) above, the President (projects), iDeck had sent invoices for Rs.3,30,900/- and Rs.9,92,700/- 
towards payment of fees to iDeCK for project management and consultancy services for the months September 2011, to December 
2011. 

6. The proposal has been examined in detail and hence this order. 


೭೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





Government Order No. 100 85 DIA 2008 Bangalore, Dated: 28" January 2012. 

Under the circumstances explained in the preamble, Sanction is accorded for release of Rs.13,23,600/- (Rupees Thirteen 
lakhs twenty three thousand six hundred only) towards fees to iDeck for project Management and Consultancy Services for the 
Gulbarga Airport Project for the period September 2011 to December 2011. 

2. This amount shall be met under the Head of Account “5465-01-190-1-05 (Plan)-133 Special Development Plan” out of 
the provision of Rs.80.00 Crores during 2011-12. 

3. The Chief Financial Officer, iDeCK, Bangalore is authorized to draw the above amount on a pyees receipt duly 
countersinged by the under secretary to Government, Infrastructure Development, Bangalore. 

4. This order issues in accordance with the financial powers delegated to Principal Secretaries/Secretaries to Government 
vide ಅ.0. No. FD 1 TFP 2008, dated 16-05-2008 and Finance Department Notification No.: FD 1121/Exp-12/11, dated:27-12-2011. 


By Order and in the name of the Governor of Karnataka, 
S.J.SAMPATH KUMAR 
Deputy Secretary to Government 


PR.482 


Infrastructure Development Department 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಲು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ 
ಸದಸ್ಯರುಗಳನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆಯೋಇ : 309 : ಪಿಟಿಪಿ : 94, ದಿನಾ೦ಕ:07-08-1995. 
2. ಸರ್ಕಾರದ ಆದೇಶ ಸಂಖ್ಯೆಯೋಇ : 108 : ಯೋವಿವಿ : 09, ದಿನಾಂಕ:14-12-2009. 
3. ಅಧ್ಯಕ್ಷರು. ಭಾರತೀಯ ಜನತಾ ಪಾರ್ಟಿ, ಬೆಂಗಳೂರು ಇವರ ಪತ್ರ ಸಂಖ್ಯೆ:ರಾಕಾ/ನಾನಿ/937/2011, ದಿ:17-12-2011. 


ಮೇಲೆ ಓದಲಾದ (1ರ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) 
ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದ/ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗಳನ್ನು ರಚಿಸಲಾಗಿರುತ್ತದೆ. ಈಗಾಗಲೇ 
ಮೇಲೆ ಓದಲಾದ (2)ರಲ್ಲಿ ಹೊರಡಿಸಿರುವ ಆದೇಶವನ್ನು ರದ್ದುಪಡಿಸಿ ಓದಲಾದ (3) ಪತ್ರದಲ್ಲಿ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ, ಬೆಂಗಳೂರು 
ಇವರ ಶಿಫಾರಸ್ಸಿನ ಮೇರೆಗೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲ್ಲೂಕು ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು 
ನಾಮನಿರ್ದೇಶನ ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಯೋಇ 108 ಯೋವಿವಿ 2009, ಬೆಂಗಳೂರು, ದಿನಾಂಕ: 28ನೇ ಜನವರಿ 2012. 

ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಟಾನಗೊಳಿಸಲು 
ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ದಿನಾಂಕ 14-12-2009ರಲ್ಲಿನ ಆದೇಶದಲ್ಲಿ ಮಾಡಲಾದ 
ನಾಮನಿರ್ದೇಶನವನ್ನು ರದ್ದುಪಡಿಸಿ ಈ ಕೆಳಕ೦ಡ ಅಧಿಕಾರೇತರ ಸದಸ್ಯರನ್ನು ನಾಮ ನಿರ್ದೇಶನ ಮಾಡಲಾಗಿದೆ. 


ಧಾರವಾಡ ಜಿಲ್ಲೆ ಕಲಘಟಗಿ ತಾಲ್ತೂಕ್‌. 























ಕ್ರಸಂ. ಹೆಸರು ಮತ್ತು ವಿಳಾಸ ವರ್ಗ 
I; ಶ್ರೀ ಯಲ್ಲನಗೌಡ ಎನ್‌.ಪಾಟೀಲ, ಸಾ:ದಾಸನೂರ, ಕಲಘಟಗಿ ತಾಲ್ಲೂಕು, ಧಾರವಾಡ ಜಿಲ್ಲೆ ಸಾಮಾನ್ಯ 
2. ಶ್ರೀ ಪರಮೇಶ್ವರ ಮುದಕಯ್ಯ ಚಿಕ್ಕಮಠ ಸಾ:ರಾಮನಾಳ, ಕಲಘಟಗಿ ತಾಲ್ಲೂಕು, ಧಾರವಾಡ ಜಿಲ್ಲೆ ಸಾಮಾನ್ಯ 
3 ಶ್ರೀ ಧನಪಾಲ, ಬ.ಭೆಟದೂರ, ಸಾ:ದುಮ್ಮವಾಡ, ಕಲಘಟಗಿ ತಾಲ್ಲೂಕು, ಧಾರವಾಡ ಜಿಲ್ಲೆ ಅ.ಸಂ. 

4 ಶ್ರೀ ಬಸವರಾಜ ಎಂ.ಬಾವಕರ, ಸಾ:ದೇವಿಕೊಪ್ಪ, ಕಲಘಟಗಿ ತಾಲ್ಲೂಕು, ಧಾರವಾಡ ಜಿಲ್ಲೆ ಬಿ.ಸಿ.ಎಂ. 
5 ಶ್ರೀ ಗದಿಗೆಪ್ಪ ಕಬನೂರು, ಸಾ:ಬಿ.ಹುಲಿಕಟ್ಟಿ, ಕಲಘಟಗಿ ತಾಲ್ಲೂಕು, ಧಾರವಾಡ ಜಿಲ್ಲೆ ಎಸ್‌.ಟಿ. 
6. ಶ್ರೀಮತಿ ರತ್ನವ್ವ ರಾಮು ಲಮಾಣಿ, ಸಾ:ಈಚನಹಳ್ಳಿ. ಕಲಘಟಗಿ ತಾಲ್ಲೂಕು, ಧಾರವಾಡ ಜಿಲ್ಲೆ ಮಹಿಳೆ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಜಿ.ಮುಳಕೂರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 &2 
ಪಿ.ಆರ್‌.483 ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೬೯ 





ಕಂದಾಯ ಸಚಿವಾಲಯ 
ವಿಷಯ : ಆಸರೆ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣಕ್ಕಾಗಿ ವಿದ್ಯುಚ್ಛಕ್ತಿ ವ್ಯತ್ಯಯ ಉಂಟಾದ ಗ್ರಾಮಗಳಲ್ಲಿ ವಾಟರ್‌ 
ಟ್ಯಾಂಕರ್‌ ಬಾಡಿಗೆ ಆಧಾರದ ಮೇಲೆ ಪಡೆದ ಬಾಬ್ತು ಪಾವತಿಸುವ ಬಗ್ಗೆ. 
ಓದಲಾಗಿದೆ : ಬಿಜಾಪುರ ಜಿಲ್ಲಾಧಿಕಾರಿಗಳ ಪತ್ರ ಸಂ: ಆರ್‌ಬಿ/ಸಿಎಎಲ್‌/ಸಿಆರ್‌-8/2011-12, ದಿನಾಂಕ: 13-12-2011, 
02-11-2011 ಮತ್ತು 23-11-2011. 
ಪ್ರಸ್ತಾವನೆ : 
ಬಿಜಾಪುರ ಜಿಲ್ಲಾಧಿಕಾರಿಗಳು ಮೇಲೆ ಓದಲಾದ ಪತ್ರಗಳಲ್ಲಿ ಆಸರೆ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣಕ್ಕಾಗಿ ವಿದ್ಯುಚ್ಛಕ್ತಿ ವ್ಯತ್ಯಯ 
ಉಂಟಾದ ಬಿಜಾಪುರ ಜಿಲ್ಲೆಯ ದಸೂರ, ದಶ್ಯಾಳ, ಕೋಟ್ಯಾಳ, ಉಮರಜ, ತಗ್ಗಿಹಳ್ಳಿ, ಮತ್ತು ವೀಭೂತಿ ಗ್ರಾಮಗಳಲ್ಲಿ ಡೀಸಲ್‌ ಜನರೇಟರ್‌ನ್ನು ಬಾಡಿಗೆ 
ಆಧಾರದ ಮೇಲೆ ಪಡೆದಿದ್ದು, ಸದರಿ ಜನರೇಟರ್‌ ಬಾಡಿಗೆ ಬಾಬ್ತು ರೂ. 15,31,743/- ಗಳನ್ನು ಬಿಡುಗಡೆ ಮಾಡುವಂತೆ ವಿಜಾಪುರ ಜಿಲ್ಲಾಧಿಕಾರಿಗಳು 
ಕೋರಿರುತ್ತಾರೆ. 
ಈ ಹಿನ್ನೆಲೆಯಲ್ಲಿ, ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 400 ಟಿಎನ್‌ಆರ್‌ 2010, ಬೆ೦ಗಳೂರು, ದಿನಾಂಕ 24-01-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸಂದರ್ಭದ ಹಿನ್ನೆಲೆಯಲ್ಲಿ ಆಸರೆ ಯೋಜನೆಯಡಿಯಲ್ಲಿ ಮನೆಗಳ ನಿರ್ಮಾಣಕ್ಕಾಗಿ ಡೀಸಲ್‌ ಜನರೇಟರ್‌ನ್ನು 
ಬಾಡಿಗೆ ಆಧಾರದ ಮೇಲೆ ಪಡೆದ ಬಾಬ್ತು ಜಿಲ್ಲಾಧಿಕಾರಿಗಳು, ಬಿಜಾಪುರ ಜಿಲ್ಲೆ ಇವರಿಗೆ ಈ ಕೆಳಗಿನಂತೆ ಬಿಡುಗಡೆ ಮಾಡಲು ಮಂಜೂರಾತಿ 
ನೀಡಲಾಗಿದೆ. 





























ಕ್ರಸಂ ಗ್ರಾಮ ಜನರೇಟರ್‌ ಬಾಬ್ತು (ರೂ.ಗಳಲ್ಲಿ) 
1 ದಸೂರ 3,02,710/- 
2 ದಶ್ಮಾಳ 3,74,924/- 
3 ಕೋಟ್ಲಾಳ 1,80,000/ 
4 ಉಮರಜ 3,03,065/- 
5 ತಗ್ಗಿಹಳ್ಳಿ 94,124/- 
Yay ಬು 

6 ವಿಭೂತಿಹಳ್ಳಿ 2,76,920/- 

ಒಟ್ಟು 15,31,743/- 














(ರೂಪಾಯಿ ಹದಿನೈದು ಲಕ್ಷದ ಮೂವತ್ತೊಂದು ಸಾವಿರದ ಏಳುನೂರ ನಲವತ್ತಾ ಮೂರು ಮಾತ್ರ) 

ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 8235-00-111-0-02 “Public Contributions to the Calamity Relief” ಅಡಿಯಲ್ಲಿ ಭರಿಸತಕ್ಕದ್ದು. 

ಮೇಲಿನಂತೆ ಬಿಡುಗಡೆ ಮಾಡಿರುವ ಮೊತ್ತವನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸದರಿ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಡ್ರಾ ಮಾಡಲು 
ಪೇಯೀಸ್‌ ರಸೀದಿ (ಸಿಟಿಎಸ್‌-8) ಬಿಲ್ಲು ತಯಾರಿಸಿ, ಮೇಲು ಸಹಿ ಮಾಡಿ ಖಜಾನೆಗೆ ಸಲ್ಲಿಸಲು ಸೂಚಿಸಿದೆ. 

ಈಗ ಬಿಡುಗಡೆ ಮಾಡುತ್ತಿರುವ ಅನುದಾನಕ್ಕೆ ಹಣ ಬಳಕೆ ಪತ್ರವನ್ನು ವೆಚ್ಚದ ವಿವರಗಳೊಂದಿಗೆ ಸಲ್ಲಿಸುವುದು. ಬಿಡುಗಡೆ ಮಾಡಿರುವ 
ಹಣವನ್ನು ಹೇಗೆ ಉಪಯೋಗಿಸಲಾಗಿದೆ. ಮತ್ತು ಭೌತಿಕ ಹಾಗೂ ಆರ್ಥಿಕ ಪ್ರಗತಿಯ ವಿವರಗಳನ್ನು ಸಹ ಸಲ್ಲಿಸುವುದು. 

ಈ ಮೊತ್ತವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಉಪಯೋಗಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಎಂ. ಆನಂದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 484 ಕಂದಾಯ ಇಲಾಖೆ 
(ವಿ.ನಿ. & ಸೇವೆಗಳು-2) 
ಕಂದಾಯ ಸಚಿವಾಲಯ 
ವಿಷಯ : ಕಂದಾಯ ಇಲಾಖೆ, ವಿಪತ್ತು ನಿರ್ವಹಣೆ ಕೋಶದ ವಾಹನ ಸಂ: ಕೆಎ 01 ಜಿಎ 9900 ರ ದುರಸ್ತಿ ಬಗ್ಗೆ. 
ಓದಲಾಗಿದೆ : ಶ್ರೀ ಮೂಕಾಂಬಿಕಾ ಆಟೋ ಗ್ಯಾರೇಜ್‌ ಮತ್ತು ಸರ್ವೀಸ್‌ ಸ್ಟೇಷನ್‌ ಇವರ ಬಿಲ್‌ ಸಂ: 166 ದಿನಾಂಕ: 24-12-2011. 

ಪ್ರಸ್ತಾವನೆ : 

ಕಂದಾಯ ಇಲಾಖೆ, ವಿಪತ್ತು ನಿರ್ವಹಣೆ ಕೋಶದ ಅಧಿಕೃತ ವಾಹನ ಸಂ: 01 ಜಿಎ 9900 ದ ರಿಫ್ಲೇಸ್‌ಮೆಂಟ್‌ ಕೆಳಕಂಡಂತೆ ದುರಸ್ತಿ 
ಮಾಡಿಸಿಕೊಂಡ ಬಾಬ್ತು ರೂ. 4,590/- ಮೊಬಲಗನ್ನು ವೆಚ್ಚ ಪಾವತಿ ಮಾಡಲು ಶ್ರೀ ಮೂಕಾಂಬಿಕಾ ಆಟೋ ಗ್ಯಾರೇಜ್‌ ಮತ್ತು ಸರ್ವೀಸ್‌ ಸ್ಟೇಷನ್‌, 
ಬೆಂಗಳೂರು ಇವರು ಬಿಲ್‌ ಸಲ್ಲಿಸಿರುತ್ತಾರೆ. 
1 Replacement Engine Oil & Oild Filters 200-00 
2 Full Servicing & Greecing 400-00 
Four Wheel Break Adjustment & Break Pad | 400-00 
Replacement 
4 Engine Oil 1260-00 
Oil Filter 380-00 
































೭೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 




















6 0001601 240-00 
7 Gear Box Oil 280-00 
8 Break Pad 1430-00 
9 Labour Charges 1000-00 
Total 4590-00 

















ಆದ್ದರಿಂದ, ಈ ಕೆಳಕಂಡಂತೆ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಕಂಇ 41 ಇಟಿಸಿ 2011, ಬೆಂಗಳೂರು, ದಿನಾಂಕ 15-10-2011 
ಕಂದಾಯ ಇಲಾಖೆ, ವಿಪತ್ತು ನಿರ್ವಹಣೆ ಕೋಶದ ಅಧಿಕೃತ ವಾಹನ ಸಂ: 01 ಜಿಎ 9900 ಗೆ ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಸರ್ವೀಸಿಂಗ್‌ 
ಮಾಡಿಸಿದ ಬಾಬ್ತು ಒಟ್ಟು ರೂ. 4590/- (ರೂಪಾಯಿ ನಾಲ್ಕು ಸಾವಿರದ ಐದು ನೂರ ತೊಂಬತ್ತು ಮಾತ್ರ) ಗಳನ್ನು ಶ್ರೀ ಮೂಕಾಂಬಿಕಾ ಆಟೋ 
ಗ್ಯಾರೇಜ್‌ ಮತ್ತು ಸರ್ನೀಸ್‌ ಸ್ಟೇಷನ್ಸ್‌, ಬೆಂಗಳೂರು ಇವರಿಗೆ ಪಾವತಿ ಮಾಡಲು ಮಂಜೂರಾತಿ ನೀಡಿದೆ. 


ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2245-80-101-0-00-0-059 ಇತರೇ ಖರ್ಚು (ಯೋಜನೇತರ) ಇದರಡಿಯಲ್ಲಿ ಭರಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಎಂ. ಆನಂದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 485 ಕಂದಾಯ ಇಲಾಖೆ 
(ವ.ನಿ. & ಸೇವೆಗಳು-2) 
ಕಂದಾಯ ಸಚಿವಾಲಯ 
ಸೇರ್ಪಡೆ ಆದೇಶ 
ಸಂಖ್ಯೆ: ಆರ್‌ಡಿ: 38: ಎಲ್‌ಜಿಆರ್‌ : 2011, ಬೆ೦ಗಳೂರು, ದಿನಾಂಕ : 27-1-2012 
ಮೆ: ಅಲ್ಟಾಟೆಕ್‌ ಸಿಮೆಂಟ್‌ ಲಿ., ಇವರಿಗೆ ಕೊಪ್ಪಳ ತಾಲ್ಲೂಕಿನ ಗಿಣಿಗೇರಾ ಗ್ರಾಮದ ಸ.ನಂ. /181/ಎ, 181/ಬಿ, 182ಸಿ ಮತ್ತು 182 ರಲ್ಲಿಯ 
ಒಟ್ಟು 2-16ಎಕರೆ ಜಮೀನನ್ನು ಮಂಜೂರು ಮಾಡಿರುವ ಸರ್ಕಾರದ ಆದೇಶ ಸಂಖ್ಯೆ ಆರ್‌ಡಿ/8/ಎಲ್‌ಜಿಆರ್‌/2009, ದಿ: 23-11-2010ರ ಆದೇಶದ 
ಕ್ರಮ ಸಂಖ್ಯೆ: (1)ರ ಕೆಳಭಾಗದಲ್ಲಿ ಈ ಕೆಳಕಂಡ ಷರತ್ತನ್ನು ಅಳವಡಿಸಿ ಓದಿಕೊಳ್ಳತಕ್ಕದ್ದು. 
1. ಆರ್‌.ಯು.ಬಿ. ನಿರ್ಮಿಸಿ ಜಿಲ್ಲೆಗೆ ಬರುವಂತಹ ಗಣ್ಯ ವ್ಯಕ್ತಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಮತ್ತು ಗಣ್ಯ ವ್ಯಕ್ತಿಗಳ ವಾಹನ 
ನಿಲುಗಡೆಗೆ ಅವಕಾಶ ಕಲ್ಪಿಸತಕ್ಕದ್ದು. 
ಹಾಲಿ ಇರುವಂತಹ ಹೆಲಿಪ್ಯಾಡನ್ನು ದಕ್ಷಿಣ ಭಾಗಕ್ಕೆ ಸ್ಥಳಾಂತರಿಸುವುದು. 
ಈ ಹಿಂದೆ ಪ್ರಸ್ತಾಪಿಸಿರುವ 5.50 ಮೀಟರ್‌ನಿಂದ ರೋಡ್‌ ಅಂಡರ್‌ ಬ್ರಿಡ್ಜ್‌ ಅನ್ನು 11.00 ಮೀಟರ್‌ಗೆ ವಿಸ್ತರಿಸುವುದು. 
ಈಗಾಗಲೇ ಆದೇಶದಲ್ಲಿ ಸೂಚಿಸಿರುವಂತೆ ಮಾರುಕಟ್ಟೆ ಬೆಲೆ ಪ್ರತಿ ಎಕರೆಗೆ ರೂ. 20.00,000/- ಬೆಲೆ ನಿಗಧಿಪಡಿಸತಕ್ಕದ್ದು. 
ಮೇಲಿನ ಕಾಮಗಾರಿಗಳಿಗೆ ತಗಲುವ ವೆಚ್ಚವನ್ನು ಮೆ: ಅಲ್ಟಾಟೆಕ್‌ ಸಿಮೆಂಟ್‌ ಕಂಪನಿಯೇ ಭರಿಸತಕ್ಕದ್ದು. 
ಮೇಲಿನ ನಿಭಂದನೆಗಳೊಂದಿಗೆ ದಿನಾಂಕ: 23-11-2010 ರಲ್ಲಿ ವಿಧಿಸಿರುವ ನಿಭಂದನೆಗಳು. ಮುಂದುವರೆಯುತ್ತವೆ. 


೦ ಟಿ ಜು ಭು ಟಟ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಜೆ. ಲಕ್ಷ್ಮೀನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 486 ಕಂದಾಯ ಇಲಾಖೆ 
(ಭೂ ಮಂಜೂರಾತಿ-3) 


ಒಳಾಡಳಿತ ಸಚಿವಾಲಯ 
ವಿಷಯ : ಒಳಾಡಳಿತ ಇಲಾಖೆಗೆ ಹೊಸದಾಗಿ ಮಂಜೂರು ಮಾಡಿರುವ ಉಪ ಕಾರ್ಯದರ್ಶಿಯವರು ನಿರ್ವಹಿಸಬೇಕಾದ 
ವಏಷಯ/ಕಾರ್ಯಭಾರ ಹಂಚಿಕೆಯ ಕುರಿತು. 
ಓದಲಾಗಿದೆ : 1 ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 224 ಸಅಸೇ 2011, ದಿನಾಂಕ: 02-01-2012. 
2) ಸರ್ಕಾರದ ಆದೇಶ ಸಂಖ್ಯೆ: ಒಇ 12 ಪಿಸಿಎನ್‌ 2011, ದಿನಾಂಕ: 14-07-2011. 
3) ಸರ್ಕಾರದ ಅಪರ ಕಾರ್ಯದರ್ಶಿ (ಪೊಲೀಸ್‌ ಸೇವೆಗಳು) ಇವರ ಟಿಪ್ಪಣಿ ಸಂಖ್ಯೆ: ಒಇ 1543/ಅಪರ 
ಕಾ/2012, ದಿನಾಂಕ: 12-07-2011. 
ಪ್ರಸ್ತಾವನೆ : 
ಮೇಲೆ ಓದಲಾದ (ಓರ ಸರ್ಕಾರಿ ಅಧಿಸೂಚನೆ ದಿನಾಂಕ: 02-01-2012 ರಲ್ಲಿ ಕರ್ನಾಟಕ ಸರ್ಕಾರದ ಸಚಿವಾಲಯದ ಒಳಾಡಳಿತ 
ಇಲಾಖೆಯಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದ. ಟಿ.ಕೃಷ್ಣಮೂರ್ತಿಯವರಿಗೆ ಉಪ ಕಾರ್ಯದರ್ಶಿ ಹುದ್ದೆಗೆ ಪದ್ನೋನತಿ ನೀಡಿ 
ಒಳಾಡಳಿತ ಇಲಾಖೆಯಲ್ಲಿಯೇ ಮುಂದುವರಿಸಲಾಗಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೭೧ 





ಮೇಲೆ ಓದಲಾದ (2)ರ ಸರ್ಕಾರದ ಆದೇಶ ದಿನಾಂಕ: 14-07-2011 ರನ್ನು ಭಾಗಶಃ ಮಾರ್ಪಡಿಸಿ ಉಪ ಕಾರ್ಯದರ್ಶಿ (ಪೊಲೀಸ್‌ 
ಸಹಾಯಕ ಸೇವೆಗಳು) ಇವರಿಗೆ ಹಂಚಿಕೆ ಮಾಡಿದ ಸೆರಮನೆ ಮತ್ತು ಸಿನಿಮಾ ಶಾಖೆಯ ಕಾರ್ಯವಿಷಯವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಸರ್ಕಾರದ ಜಂಟಿ ಕಾರ್ಯದರ್ಶಿ ಕಾನೂನು ಮತ್ತು ಸುವ್ಯವಸ್ಥೆಯವರಿಗೆ ಮರು ಹಂಚಿಕೆ ಮಾಡಿ ಆದೇಶ ಹೊರಡಿಸಲಾಗಿತ್ತು. 
ಮೇಲೆ ಓದಲಾದ (3)ರ ಟಿಪ್ಪಣಿಯಲ್ಲಿ ಪ್ರಸ್ತುತ ಉಪಕಾರ್ಯದರ್ಶಿ (ಪೊಲೀಸ್‌ ಸಹಾಯಕ ಸೇವೆಗಳು) ಹುದ್ದೆಯಲ್ಲಿ ಅಗ್ನಿಶಾಮಕ ಮತ್ತು 
ತುರ್ತು ಸೇವೆಗಳು ಇಲಾಖೆ ಸೈನಿಕ ಕಲ್ಯಾಣ ಇಲಾಖೆ ಮತ್ತು ಗೃಹರಕ್ಷಕದಳ ಮತ್ತು ಪೌರರಕ್ಷಣೆ ಇಲಾಖೆಗೆ ಸಂಬಂಧಿಸಿದ ವಿಷಯಗಳನ್ನು 
ನಿರ್ವಹಿಸಲಾಗುತ್ತಿದ್ದು ಈ ವಿಷಯಗಳ ಜೊತೆಗೆ ಒಳಾಡಳಿತ ಇಲಾಖೆಗೆ ಸಂಬಂಧಿಸಿದ ಸ್ವೀಕೃತಿ ಮತ್ತು ರವಾನೆ ಶಾಖೆ ಮತ್ತು ಸಮನ್ವಯ ಶಾಖೆಯ 
ವಿಷಯಗಳನ್ನು ಸಹ ನಿರ್ವಹಿಸುವಂತೆ ಉಪ ಕಾರ್ಯದರ್ಶಿ (ಪೊಲೀಸ್‌ ಸಹಾಯಕ ಸೇವೆಗಳು) ಇವರಿಗೆ ಸೂಚಿಸಬಹುದೆಂದು ಸರ್ಕಾರದ ಅಪರ 
ಕಾರ್ಯದರ್ಶಿ (ಪೊಲೀಸ್‌ ಸೇವೆಗಳು) ಇವರು ತಿಳಿಸಿರುತ್ತಾರೆ. 
ಸದರಿ ಟಿಪ್ಪಣಿಯನ್ನು ಪರಿಶೀಲಿಸಿ ಅದರಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಒಳ 12 ಪಿಸಿಎನ್‌ 2011,, ಬೆಂಗಳೂರು, ದಿನಾಂಕ 30-01-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ: ಒಇ 12 ಪಿಸಿಎನ್‌ 2011, ದಿನಾಂಕ: 14-07-2011 
ಅನ್ನು ಭಾಗಶಃ ಮಾರ್ಪಡಿಸಿ ಒಳಾಡಳಿತ ಇಲಾಖೆಯ ಸರ್ಕಾರದ ಉಪ ಕಾರ್ಯದರ್ಶಿ (ಪೊಲೀಸ್‌ ಸಹಾಯಕ ಸೇವೆಗಳು) ಇವರು ಅಗ್ನಿಶಾಮಕ 
ಮತ್ತು ತುರ್ತು ಸೇವೆಗಳ ಇಲಾಖೆ ಸೈನಿಕ ಕಲ್ಯಾಣ ಇಲಾಖೆ ಮತ್ತು ಗೃಹರಕ್ಷಕದಳ ಮತ್ತು ಪೌರರಕ್ಷಣೆ ಇಲಾಖೆಗೆ ಸಂಬಂಧಿಸಿದ ವಿಷಯಗಳನ್ನು 
ನಿರ್ವಹಿಸುತ್ತಿದ್ದು ಈ ವಿಷಯಗಳ ಜೊತೆಗೆ ಒಳಾಡಳಿತ ಇಲಾಖೆಗೆ ಸಂಬಂಧಿಸಿದ ಸ್ವೀಕೃತಿ ಮತ್ತು ರವಾನೆ ಶಾಖೆ ಮತ್ತು ಸಮನ್ವಯ ಶಾಖೆಯ 
ವಿಷಯಗಳನ್ನು ಸಹ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಇವರಿಗೆ ಮರು ಹಂಚಿಕೆ ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಈ ಪಾಪಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 487 ಒಳಾಡಳಿತ ಇಲಾಖೆ 
(ಸಮನ್ವಯ) 
ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಕೊಳ್ಳೇಗಾಲ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನು ಅಂದಾಜು ರೂ. 7290.00 ಲಕ್ಷಗಳಲ್ಲಿ ಕಲ್ಪಿಸಲು ಆಡಳಿತಾತ್ಮಕ 
ಅನುಮೋದನೆ ನೀಡುವ ಕುರಿತು. 
ಓದಲಾಗಿದೆ : ವ್ಯನಿ. ಕನನೀಸಒಚಮಂಡಳಿರವರ ಪತ್ರ ಸಂಖ್ಯೆ ಕಜಮಂ/ತಾಂತಿಕ ಕೊಳ್ಳೇಗಾಲ-ಒಚ.ಯೋ01/1050/2010-11 
ದಿ: 07-07-2010. 
ಪ್ರಸ್ತಾವನೆ : 
ಕೊಳ್ಳೇಗಾಲ ಪಟ್ಟಣವು ಚಾಮರಾಜನಗರ ಜಿಲ್ಲೆಯ ತಾಲ್ಲೂಕು ಕೇಂದ್ರವಾಗಿದ್ದು, ಈ ಪಟ್ಟಣದ ಜನಸಂಖ್ಯೆಯು 2001ರ ಜನಗಣತಿಯ 
ಪ್ರಕಾರ. 52,607 ಇದ್ದು, ಪ್ರಸ್ತುತ ಸುಮಾರು 60,000 ಜನಸಂಖ್ಯೆ ಇರುತ್ತದೆ. ಕೊಳ್ಳೇಗಾಲ ಪಟ್ಟಣಕ್ಕೆ ಕಾವೇರಿ ನದಿಯಿಂದ 1970ರಲ್ಲಿ 
ಕರ್ಯಗತಗೊಳಿಸಲಾದ 10 ಎಂ.ಜಿ.ಡಿ. ಕುಡಿಯುವ ನೀರು ಸರಬರಾಜು ಯೋಜನೆಯಿಂದ ಹಾಗೂ 2006ರಲ್ಲಿ ಕಾರ್ಯಗತಗೊಳಿಸಲಾದ 13.50 
ಎಂ.ಎಲ್‌.ಡಿ.. ಕುಡಿಯುವ ನೀರು ಸರಬರಾಜು ಯೋಜನೆಯಿಂದ ತಲಾ ದಿನಂಪ್ರತಿ 100 ಲೀ.ನಂತೆ ನೀರು ಸರಬರಾಜು ಮಾಡಲಾಗುತ್ತಿದೆ. 
ಕೊಳ್ಳೇಗಾಲ ಪಟ್ಟಣದ ಕೆಲವು ಭಾಗಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಇದ್ದು (21.425 ಕಿ.ಮೀ. ಉದ್ದದ ಒಳಚರಂಡಿ ಕೊಳವೆ ಮಾರ್ಗ) 
ಪಟ್ಟಣದ ನೈರ್ಮಲ್ಯತೆಯನ್ನು ಕಾಪಾಡುವ ದೃಷ್ಟಿಯಿಂದ ಪಟ್ಟಣದ ಎಲ್ಲಾ ಭಾಗಗಳಿಗೂ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಲು ಯೋಜನೆಯನ್ನು 
ರೂಪಿಸಲಾಗಿದೆ. ಪ್ರಸ್ತುತ ಒಳಚರಂಡಿ ಯೋಜನೆಯನ್ನು 2027ರಲ್ಲಿ ಅಂದಾಜಿಸಲಾದ ಮಧ್ಯಂತರ ಅವಧಿಯ 80,078ಕ್ಕೆ ಜನಸಂಖ್ಯೆಗೆ ಮತ್ತು 2042ರಲ್ಲಿ 
ಅಂದಾಜಿಸಲಾದ ಅಂತಿಮ ಅವಧಿಯ 1,02,203 ಜನಸಂಖ್ಯೆ ಎಂದು ಪರಿಗಣಿಸಿ ದಿನಂಪ್ರತಿ ತಲಾ 110 ಲೀ ತ್ಯಾಜ್ಯ ನೀರನ್ನು ಅಂದಾಜಿಸಿ ಯೋಜನೆ 
ವಿನ್ಯಾಸಿಸಲಾಗಿದೆ. 
ಪಟ್ಟಣವನ್ನು 4 ವಲಯಗಳನ್ನಾಗಿ ವಿಂಗಡಿಸಿ ಆಂತರಿಕ ಕೊಳವೆ ಮಾರ್ಗಗಳಿಗೆ ಸ್ಫೋನ್‌ವೇರ್‌ ಕೊಳವೆಗಳು ಆರ್‌.ಸಿ.ಸಿ. ಕೊಳವೆಗಳು 
ಹಾಗೂ ಯು.ಪಿ.ವಿ.ಸಿ. (8Dಗಔ) ಕೊಳವೆಗಳನ್ನು ಅಳವಡಿಸಲು ಹಾಗೂ ಇಟ್ಟಿಗೆ ಹಾಗೂ ಆರ್‌.ಸಿ.ಸಿ. ಅಳುಗುಂಡಿಗಳನ್ನು ನಿರ್ಮಿಸಲು 
ಉದ್ದೇಶಿಸಲಾಗಿದೆ. ವಿನ್ಯಾಸದ ಪ್ರಕಾರ ವೆಟ್‌ವೆಲ್‌ಗಳನ್ನು ನಿರ್ಮಿಸಲು ಹಾಗೂ 45 ಎಂ.ಎಲ್‌.ಡಿ. ಸಾಮರ್ಥ್ಯದ SBಗಔ technology 
ಅಳವಡಿಸಿಕೊಂಡು ಮಲಿನ ನೀರು ಶುದ್ದೀಕರಣ ಘಟಕವನ್ನು ನಿರ್ಮಿಸಲು ಉದ್ದೇಶಿಸಿದೆ. 
ಮೇಲ್ಕಂಡ ಅಂದಾಜನ್ನು 2009-10ನೇ ಸಾಲಿನ ಮಂಡಳಿ ಹಾಗು ಮೈಸೂರು ವೃತ್ತದ ಲೋಕೋಪಯೋಗಿ ಬಂದರು ಹಾಗೂ ಒಳನಾಡು 
ಸಾರಿಗೆ ಇಲಾಖೆಯ ದರಪಟ್ಟಯನ್ವಯ ರೂ. 7290.00 ಲಕ್ಷಗಳಿಗೆ ಅಂದಾಜಿಸಿ ವ್ಯವಸ್ಥಾಪಕ ನಿರ್ದೇಶಕರು ಕನನೀಸ ಮತ್ತು ಒಚ ಮಂಡಳಿಯವರು ಈ 
ಕೆಳಕಂಡ ಆರ್ಥಿಕ ಮಾದರಿಯಲ್ಲಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲು ಆಡಳಿತಾತ್ಮಕ ಅನುಮೋದನೆ ಕೋರಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 


ಆರ್ಥಿಕ ಸಂಸ್ಥೆಗಳಿಂದ ಸಾಲ ಶೇ. 50 ರೂ. 3645.00 ಲಕ್ಷಗಳು 
ಸರ್ಕಾರದ ಸಾಲ ಶೇ. 25 ರೂ. 1822.50 ಲಕ್ಷಗಳು 
ಸ್ಥಳೀಯ ಸಂಸ್ಥೆಯ ವಂತಿಗೆ ಶೇ. 25 ರೂ. 1822.50 ಲಕ್ಷಗಳು 

ಒಟ್ಟು ರೂ. 7290.00 ಲಕ್ಷಗಳು 


ಆದರೆ, ಪ್ರಸ್ತುತ ಸರ್ಕಾರವು ಹಾಲಿ ಜಾರಿಯಲ್ಲಿರುವ ಒಳಚರಂಡಿ ಯೋಜನೆಗಳ ಆರ್ಥಿಕ ಮಾದರಿಯು ಸರ್ಕಾರದ ಸಾಲದಿಂದ ಮತ್ತು 
ಹಣಕಾಸು ಸಂಸ್ಥೆಗಳಿಂದ ಸಾಲ ಹಾಗೂ ಸ್ಥಳೀಯ ಸಂಸ್ಥೆಗಳ ವಂತಿಕೆಯಿಂದ ಯೋಜನೆಯ ಅಂದಾಜನ್ನು ಭರಿಸಲಾಗುತ್ತಿದ್ದು, ಸದರಿ ಸ್ಥಳೀಯ 
ಸಂಸ್ಥೆಗಳಲ್ಲಿನ ನಾಗರೀಕರ ಹಿತದೃಷ್ಟಿಯಿಂದ, ಪರಿಸರ ಸಂರಕ್ಷಣೆ ಹಿತದಲ್ಲಿ ಮತ್ತು ಮಲಿನ ನೀರು ನದಿಗಳನ್ನು ಅಂತರ್ಜಲ ನೀರನ್ನು 


೭೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಕಲುಷಿತಗೊಳಿಸದಿರುವ ದೃಷ್ಟಿಯಿಂದ ಎಲ್ಲಾ ಸ್ಥಳೀಯ ಸಂಸ್ಥೆಗಳಲ್ಲಿ ಒಳಚರಂಡಿ ಯೋಜನೆಗಳನ್ನು ಕಲ್ಪಿಸುವ ದೃಷ್ಟಿಯಿಂದ ಮತ್ತು ಸ್ಥಳೀಯ ಸಂಸ್ಥೆಗಳು 
ಆರ್ಥಿಕವಾಗಿ ಸಬಲವಿಲ್ಲದ ಕಾರಣ ಈ ಯೋಜನೆಗಳ ಪ್ರಯೋಜನವನ್ನು ಪಡೆಯುವುದರಿಂದ ವಂಚಿತರಾಗುವುದನ್ನು ತಡೆಯಲು ಒಳಚರಂಡಿ 
ಯೋಜನೆಯ ಆರ್ಥಿಕ ಮಾದರಿಯನ್ನು ಸರ್ಕಾರದ ಆದೇಶ ಸಂಖ್ಯೆ: ನಅಇ 07 ಯುಡಬ್ವ್ಯೂಎಸ್‌ 2011, ದಿ: 20-07-2011 ರಿ೦ದ ಜಾರಿಗೆ 
ಬರುವಂತೆ ಪರಿಷ್ಕರಿಸಿ, ಆದೇಶಿಸಿರುತ್ತದೆ. ಸದರಿ ಆದೇಶದನ್ವಯ ಕೊಳ್ಳೇಗಾಲ ನಗರ ಸಭೆಯಾಗಿದ್ದು, ಈ ಯೋಜನೆಯ ಆರ್ಥಿಕ ಮಾದರಿಯನ್ನು ಈ 
ಕೆಳಕಂಡಂತೆ ನಿಗದಿಗೊಳಿಸಬೇಕಾಗಿರುತ್ತದೆ. 
ಕರ್ನಾಟಕ ಸರ್ಕಾರದ ಅನುದಾನ (70%) 
ಆರ್ಥಿಕ ಸಂಸ್ಥೆಗಳಿಂದ ಸಾಲ (20%) 
ಸ್ಥಳೀಯ ಸಂಸ್ಥೆಯ ವಂತಿಕೆ (10%) 729.00 ಲಕ್ಷಗಳು 
ಒಟ್ಟು . 7290.00 ಲಕ್ಷಗಳು 
ಈ ಯೋಜನೆಯನ್ನು 2011-12ನೇ ಸಾಲಿನ ಅನುಮೋದಿತ ಪರಿಷ್ಕೃತ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿ ಪ್ರಸ್ತುತ ಸಾಲಿನಲ್ಲಿ ರೂ. 2430.00 
ಲಕ್ಷಗಳನ್ನು ಅನುವು ಮಾಡಲಾಗಿದೆ. 
ಸರ್ಕಾರವು ಯೋಜನೆಯ ಅಂದಾಜಿನಲ್ಲಿ ವಿಧಿಸಲಾಗುತ್ತಿರುವ ಇಟಿಪಿ, ದರಗಳನ್ನು ಶೇಕಡ 10 ಕ್ಕೆ ಮಿತಿಗೊಳಿಸಲು ನಿರ್ಧರಿಸುವ 
ಹಿನ್ನೆಲೆಯಲ್ಲಿ ಹಾಗೂ ಯೋಜನೆಯಡಿ ಉದ್ಭವಿಸಬಹುದಾದ ಟೆಂಡರ್‌ ಪ್ರೀಮಿಯಮ್‌ ಮತ್ತು ಎಸ್ಕಲೇಶನ್‌ ದರಗಳನ್ನು ಸ್ಥಳೀಯ ಸಂಸ್ಥೆಯೇ 
ಬರಿಸಬೇಕಾಗಿರುವುದರಿಂದ ಸದರಿ ಮೊತ್ತಗಳನ್ನು ಅಂದಾಜು ಪಟ್ಟಿಯಿಂದ ಹೊರತುಪಡಿಸಲು ತೀರ್ಮಾನಿಸಿದೆ. ಅದರಂತೆ ಯೋಜನೆಯ ಅಂದಾಜು 
ವೆಚ್ಚದಲ್ಲಿ ಮೂಲ ಅಂದಾಜು ಮೊತ್ತವಾದ ರೂ. 5469.44 ಲಕ್ಷಗಳಿಗೆ ಶೇಕಡ 10 ರಷ್ಟು ಇಟಿಪಿ ದರಗಳನ್ನು ಅಂದರೆ ರೂ. 546.94 ಲಕ್ಷಗಳು ಮತ್ತು 
ಇತರೆ ವೆಚ್ಚಗಳಾದ ರೂ. 0.62 ಲಕ್ಷಗಳನ್ನು ಸೇರಿಸಿ ಯೋಜನೆಯ ಅಂದಾಜು ಮೊತ್ತವನ್ನು ರೂ. 6017.00 ಲಕ್ಷಗಳಿಗೆ ಮಿತಿಗೊಳಿಸಬೇಕಾಗಿದೆ. 
ಸರ್ಕಾರವು ಮಂಡಳಿಯ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ನಅಇ 05 ಯುಡಿಎಸ್‌ 2010, ಬೆಂಗಳೂರು, ದಿನಾಂಕ 24-01-2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನು ಅಂದಾಜು ರೂ. 6017.00 
ಲಕ್ಷಗಳಲ್ಲಿ (ರೂ. ಆರು ಸಾವಿರದ ಹದಿನೇಳು ಲಕ್ಷಗಳು ಮಾತ್ರ ಕಲ್ಲಿಸುವ ಯೋಜನೆಯನ್ನು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿಯು ಕೈಗೆತ್ತಿಕೊಳ್ಳಲು ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗೊಳಪಟ್ಟು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. 
1) The Escalation charges should not form part of the estimate. It should be borne by the concerned ULB. The 


5103.00 ಲಕ್ಷಗಳು 
1458.00 ಲಕ್ಷಗಳು 


222. 


estimate is reduced to such extent. 

2) ETP/Contingencies are limited to 10 % of the project cost. 

3) The board shall invite the tender immediately after the handing over of the land required under the scheme in order 
to avoid time and cost run over. 

4) The consent of the ULB shall be obtained to meet the extra cost that might occur due to deviations, extra item 


works or variations in the Scheme. 


5) Adequate provisions to be made by the Board in the following Years for timely completion of the Project. 

6) Water rates as proposed by KUWS&DB have to be implemented 10 meet O & M cost of UGD. 

7) KTPP provisions, quality control and timely completion should be ensured. 

8) ಅಂದಾಜು ಪರಿಷ್ಕರಣೆಗೆ ಯಾವುದೇ ಅವಕಾಶ ನೀಡತಕ್ಕದ್ದಲ್ಲ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: FD 665 Exp-9:2010 ದಿನಾಂಕ: 05-10-2010 ರಲ್ಲಿ ನೀಡಿರುವ 


ಸಹಮತಿಯನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 488 ನಗರಾಭಿವೃದ್ಧಿ ಇಲಾಖೆ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಸರ್ಕಾರದ ನಿರ್ಣಯಗಳನ್ನು ಜಾರಿಗೊಳಿಸುವ ಸಲುವಾಗಿ ಸರ್ಕಾರಿ ಆದೇಶ ಇತ್ಯಾದಿಗಳನ್ನು ಆನ್‌ಲೈನ್‌ ಮೂಲಕ 
ತಯಾರಿಸುವುದು, ಅನುಮೋದಿಸುವುದು, ದೃಢೀಕರಿಸುವುದು ಮತ್ತು ಹೊರಡಿಸುವ ಕುರಿತು ಸಮರ್ಪಕವಾಗಿ 
ಕಾರ್ಯಗತಗೊಳಿಸಲು ಬಳಕೆದಾರರ ಅಂಗೀಕಾರ ಸವಿತ (User Acceptance Committee) ಯನ್ನು ರಚಿಸುವ 
ಓದಲಾಗಿದೆ : 1 ದಿನಾಂಕ 29-08-2011 ರ ಸರ್ಕಾರಿ ಆದೇಶ ಸಂಖ್ಯೆ; ಸಿಆಸುಇ 90 ಇಆಇ 2009 (ಭಾಗ-1) 
2) ದಿನಾಂಕ 18-10-2011 ರ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 90 ಇಆಇ 2009 (ಭಾಗ-1) 
ಪ್ರಸ್ತಾವನೆ : 
1. ಸರ್ಕಾರ ತೆಗೆದುಕೊಂಡ ನಿರ್ಣಯಗಳನ್ನು ಜಾರಿಗೊಳಿಸುವ ಸಲುವಾಗಿ, ಕರ್ನಾಟಕ ಸರ್ಕಾರ ಸಚಿವಾಲಯದ ವಿವಿಧ ಇಲಾಖೆಗಳು 
ಹೊರಡಿಸುವ ಆದೇಶ ಇತ್ಯಾದಿಗಳನ್ನು ಆನ್‌ಲೈನ್‌ ಮೂಲಕ ಕೇಂದಿಕೃತವಾಗಿ ಒ೦ದೇ ಸ್ಥಳದಲ್ಲಿ ಲಭ್ಯಗೊಳಿಸಲು ಉದ್ದೇಶಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೭೩ 





ಸರ್ಕಾರದ ನಿರ್ಣಯಗಳನ್ನು ಸಂಬಂಧಿಸಿದವರಿಗೆ ತಿಳಿಸುವ ಹಾಗೂ ಅವುಗಳನ್ನು ಜಾರಿಗೊಳಿಸುವ ಸಲುವಾಗಿ ಸರ್ಕಾರಿ ಆದೇಶ, ಸುತ್ತೋಲೆ, ಅಧಿಕೃತ 
ಜ್ಞಾಪನ, ಅಧಿಸೂಚನೆ ಇತ್ಯಾದಿಗಳನ್ನು ಡಿಜಿಟಲ್‌ (ಆನ್‌ಲೈನ್‌) ರೂಪದಲ್ಲಿ ತಯಾರಿಸುವ, ಅನುಮೋದಿಸುವ, ದೃಢೀಕರಿಸುವ ಹಾಗೂ ಅವುಗಳನ್ನು 
ದೃಢೀಕರಿಸಲು ಅಧಿಕಾರ ಹೊಂದಿದ ಅಧಿಕಾರಿ/ಸಿಬ್ಬಂದಿಯ ಡಿಜಿಟಲ್‌ ಸಹಿಯ ಮೇರೆಗೆ ವೆಬ್‌ಸೈಟ್‌ನಲ್ಲಿ ಹಾಕುವ ಮೂಲಕ ಹೊರಡಿಸುವ 
ವಾಡಿಕೆಯನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಜಾರಿಗೆ ತರುವ ಬಗ್ಗೆ ಮೇಲೆ (1ರಲ್ಲಿ ಓದಲಾದ ದಿನಾಂಕ: 29-08-2011ರ ಆದೇಶದನ್ವಯ 
ಸೂಚನೆಗಳನ್ನು ನೀಡಲಾಗಿದೆ. ದಿನಾಂಕ: 29-08-2011ರ ಆದೇಶದಲ್ಲಿನ ಸೂಚನೆಗಳನ್ನು ಜಾರಿಗೊಳಿಸುವ ಸಲುವಾಗಿ ಮೇಲೆ (2)ರಲ್ಲಿ ಓದಲಾದ 
ದಿನಾಂಕ: 18-10-2011ರ ಆದೇಶದಲ್ಲಿ ಇ-ಆಡಳಿತ ಕೇಂದ, ಬೆಂಗಳೂರು ಅನ್ನು ಜಾರಿಗೊಳಿಸುವ ಸಂಸ್ಥೆ (implementing agency) ಯನ್ನಾಗಿ 
ನೇಮಿಸಲಾಗಿದೆ. 

2. ಮೇಲ್ಕಂಡ ಸೂಚನೆಗಳನ್ನು ಜಾರಿಗೊಳಿಸುವ ಸಲುವಾಗಿ ತಂತ್ರಾಂಶವನ್ನು ಅಭಿವೃದ್ಧಿಗೊಳಿಸುವ ಕಾರ್ಯವನ್ನು ಎನ್‌.ಐ.ಸಿ.ಗೆ 
ವಹಿಸಲಾಗಿದೆ. ನ್ಯಾಷನಲ್‌ ಇನ್‌ಫರ್‌ಮ್ಯಾಟಿಕ್ಸ್‌ ಸೆಂಟರ್‌ (ಎನ್‌ಐಸಿ) ಯು ಅಭಿವೃದ್ಧಿಗೊಳಿಸುವ ತಂತ್ರಾಂಶವು ಕರ್ನಾಟಕ ಸರ್ಕಾರದ 
ಸಚಿವಾಲಯದಲ್ಲಿನ ಕಾರ್ಯನಿರ್ವಹಣೆಗೆ ಅನುಗುಣವಾಗಿದೆಯೇ ಎಂಬ ಬಗ್ಗೆ ಪರಿಶೀಲಿಸಬೇಕಾಗಿರುತ್ತದೆ. ಈ ಕಾರ್ಯವನ್ನು ನಿರ್ವಹಿಸಲು (70 
validate the workflow and provide inputs for customization of software) ಬಳಕೆದಾರರ ಅಂಗೀಕಾರ ಸಮಿತಿ (User Acceptance Committee) 
ಯನ್ನು ರಚಿಸುವ ಅಗತ್ಯವಿರುತ್ತದೆ. ಅದರಂತೆ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 9 ಇಆಇ 2012, ಬೆಂಗಳೂರು, ದಿನಾಂಕ 25-01-2012 

3. ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಇ-ಆಡಳಿತ ಕೇಂದ್ರ. ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಈ 
ಕೆಳಕಂಡ ಸದಸ್ಯರನ್ನೊಳಗೊಂಡ ಬಳಕೆದಾರರ ಅಂಗೀಕಾರ ಸಮಿತಿ (User Acceptance Committee) ಯನ್ನು ಸರ್ಕಾರ ಈ ಮೂಲಕ ರಚಿಸಿದೆ. 

() ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಇ-ಆಡಳಿತ ಕೇಂದ್ರ ದ ಅಧ್ಯಕ್ಷರು 


(2) ನಿರ್ದೇಶಕರು, ವಿದ್ಯುನ್ಮಾನ ನಾಗರೀಕ ಸೇವಾ ವಿತರಣಾ ನಿರ್ದೇಶನಾಲಯ ದ ಸದಸ್ಯರು 
(3) ಸರ್ಕಾರದ ಅಪರ ಕಾರ್ಯದರ್ಶಿ, ಸಿಆಸುಇ (ಇ-ಆಡಳಿತ) ದ ಸದಸ್ಯರು 
(4) ಸಮನ್ವಯ/ನೋಡಲ್‌ (ಒ ಅಂಡ್‌ ಎಮ್‌) ಅಧಿಕಾರಿ, ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ) ದ ಸದಸ್ಯರು 
(5) ಸಮನ್ವಯ /ನೋಡಲ್‌ (ಒ ಅಂಡ್‌ ಎಮ್‌) ಅಧಿಕಾರಿ, ಕಂದಾಯ ಇಲಾಖೆ ದ ಸದಸ್ಯರು 
(6) ಸಮನ್ವಯ /ನೋಡಲ್‌ (ಒ ಅಂಡ್‌ ಎಮ್‌) ಅಧಿಕಾರಿ, ಆರ್ಥಿಕ ಇಲಾಖೆ ದ ಸದಸ್ಯರು 
(7) ಸಮನ್ವಯ /ನೋಡಲ್‌ (ಒ ಅಂಡ್‌ ಎಮ್‌) ಅಧಿಕಾರಿ, ನಗರಾಭಿವೃದ್ಧಿ ಇಲಾಖೆ ದ ಸದಸ್ಯರು 
(8) ಸಮನ್ವಯ /ನೋಡಲ್‌ (ಒ ಅಂಡ್‌ ಎಮ್‌) ಅಧಿಕಾರಿ, ಸಿಆಸುಇ ಇಲಾಖೆ ದ ಸದಸ್ಯರು 


(ಸೇವಾ ನಿಯಮಗಳು) 


(9) ಸಮನ್ವಯ /ನೋಡಲ್‌ (ಒ ಅಂಡ್‌ ಎಮ್‌) ಅಧಿಕಾರಿ, ಇಂಧನ ಇಲಾಖೆ ದ ಸದಸ್ಯರು 
(10) ತಾಂತ್ರಿಕ ನಿರ್ದೇಶಕರು, ನ್ಯಾಷನಲ್‌ ಇನ್‌ಫರ್‌ಮ್ಯಾಟಕ್ಸ್‌ ಸೆಂಟರ್‌ (ಎನ್‌ಐಸಿ) ದ ಸದಸ್ಯರು 
(11) ಯೋಜನಾಧಿಕಾರಿ, ಸೆಕ್‌ ಲ್ಯಾನ್‌, ಇ-ಆಡಳಿತ ಕೇಂದ್ರ — ಸದಸ್ಯ 
ಕಾರ್ಯದರ್ಶಿ 
(12) ಶ್ರೀ ವೆಂಕಟೇಶ್‌ ಪ್ರಸಾದ್‌, ಹಿರಿಯ ಸಮಾಲೋಚಕರು ಎಸ್‌.ಇಎಮ್‌.ಟಿ. ದ ಸದಸ್ಯರು 


4. ಕಂಡಿಕೆ 2ರಲ್ಲಿ ಉಲ್ಲೇಖಿಸಿದ ಕಾರ್ಯವನ್ನು ಸದರಿ ಸಮಿತಿಯು ನಿರ್ವಹಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಬಿ.ಬ್ರಹ್ಮ ಪ್ರಸಾದ್‌ 
ಪೀಠಾಧಿಕಾರಿ-1 
ಪಿ.ಆರ್‌. 489 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಇ-ಆಡಳಿತ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಸಿದ್ದಯ್ಯ, ಐ.ಎ.ಎಸ್‌. ಇವರ ಕಡ್ಡಾಯ ನಿರೀಕ್ಷಣಾ ಅವಧಿಯನ್ನು ಸಕ್ರಮಗೊಳಿಸುವ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 603 ಎಸ್‌ಎಎಸ್‌ 2011, ದಿನಾಂಕ: 28-11-2011. 
2) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 660 ಎಸ್‌ಎಎಸ್‌ 2011, ದಿನಾಂಕ: 31-12-2011. 
3) ಶ್ರೀ ಸಿದ್ದಯ್ಯ ಐ.ಎ.ಎಸ್‌. ಇವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ: ED 12 Pಗೆ Sey 2012. ದಿನಾಂಕ: 
13-01-2012, 
ಪ್ರಸ್ತಾವನೆ : 
ಮೇಲೆ ಕ್ರ ಸಂ. (1ರಲ್ಲಿ ಓದಲಾದ ದಿನಾಂಕ: 28-11-2011ರ ಅಧಿಸೂಚನೆಯಲ್ಲಿ ಶ್ರೀ ಸಿದ್ದಯ್ಯ ಐ.ಎ.ಎಸ್‌. ಇವರನ್ನು ಆಯುಕ್ತರು ಬೃಹತ್‌ 
ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಹುದ್ದೆಯಿಂದ ವರ್ಗಾಯಿಸಿ ಆದೇಶಿಸಿದ್ದರ ಮೇರೆಗೆ ಸದರಿಯವರು ದಿನಾಂಕ: 28-11-2011ರ 
ಅಪರಾಹ್ನ ಸದರಿ ಹುದ್ದೆಯ ಕಾರ್ಯಭಾರವನ್ನು ವಹಿಸಿಕೊಟ್ಟು, ನೇಮಕಾತಿ ನಿರೀಕ್ಷಣೆಯಲ್ಲಿದ್ದರು. ತದನಂತರ ಮೇಲೆ ಕ್ರಸಂ. (2)ರಲ್ಲಿ ಓದಲಾದ 
ದಿನಾಂಕ: 31-12-2011ರ ಅಧಿಸೂಚನೆಯಲ್ಲಿ ಶ್ರೀಯುತರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ) ಹುದ್ದೆಗೆ 
ನೇಮಿಸಿದ್ದು, ಅದರಂತೆ ಸದರಿಯವರು ದಿನಾಂಕ: 02-01-2012ರ ಪೂರ್ವಾಹ್ನ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ, (ಉನ್ನತ 
ಶಿಕ್ಷಣ) ಹುದ್ದೆಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. ಮೇಲೆ ಕ್ರಸಂ.(3)ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಸಿದ್ದಯ್ಯ, ಐ.ಎ.ಎಸ್‌. ಇವರು ತಾವು 


೭೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ದಿನಾಂಕ: 29-11-201ರಿ೦ಂದ 01-01-2012ರವರೆಗೆ ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಸಕ್ರಮಗೊಳಿಸುವ ನಿಟ್ಟಿನಲ್ಲಿ ಸೂಕ್ತ ಆದೇಶ 
ಹೊರಡಿಸಲು ಕೋರಿದ್ದಾರೆ. 

ಸರ್ಕಾರವು ಪ್ರಕರಣವನ್ನು ಪರಿಶೀಲಿಸಿದೆ. ಆದುದರಿಂದ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 19 ಎಸ್‌ಐಎಸ್‌ 2012, ಬೆಂಗಳೂರು, ದಿನಾಂಕ 30-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಸಿದ್ದಯ್ಯ ಐ.ಎ.ಎಸ್‌. ಇವರು ದಿನಾಂಕ: 29-11-2011ರಿಂದ 01-01- 
2012ರವರೆಗೆ ನೇಮಕಾತಿ ನಿರೀಕ್ಷೆಯಲ್ಲಿ ಕಳೆದ ಅವಧಿಯನ್ನು ಸರ್ಕಾರವು ಕರ್ನಾಟಕ ಸಿವಿಲ್‌ ಸೇವಾ ನಿಯಮಾವಳಿಗಳ ನಿಯಮ 8(15) (ಎಫ್‌)ರ 
ಮೇರೆಗೆ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿ ಸಕ್ರಮಗೊಳಿಸಿದೆ. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ//ಟಿಎಫ್‌ಪಿ/96, ದಿನಾಂಕ: 10-07-96ರಲ್ಲಿ ಸರ್ಕಾರದ ಕಾರ್ಯದರ್ಶಿಗಳಿಗೆ 
ನೀಡಲಾದ ವಿತ್ತಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಹೆಚ್‌. ನಾರಾಯಣಸ್ವಾಮಿ 
ಪಿ.ಆರ್‌. 490 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಆಸುಇ (ಸೇವೆಗಳು-1) 


FOREST, ECOLOGY AND ENVIRONMENT SECRETARIAT 
Sub : Diversion of 0.1316 ha. of forest land for improvement of road from haveri to hanagal (Link 78) at 
Sangura village, SH 2 & 1 in Haveri District in favour of the Executive Engineer, Karnataka State 
Highway Improvement Project Division, Belgaum. 
Read: 1. Letter No. A5 (3) GFL.CR. 10/09-10, dated : 15/09/2010 of the Principal Chief Conservator of 
Forest, Bangalore. 
. State Government letter No. FEE 143 FLL 2010, dated : 18-11-2010. 
3. Letter No. 4-KRB 757/2010-BAN/8526, dated : 24" January 2011 of Government of India, Ministry 
of Environment and Forests, Regional Office, Bangalore. 
4. letter No. A5 (3) GFL.CR. 10/09-10, dated : 27-07-2011 of the Principal Chief Conservator of 
Forest, Bangalore. 
5. State Government letter No. FEE 143 FLL 2010, dated : 03-10-2011. 
Letter No. 4-KRB 757/2010-BAN/372, dated 3° January 2012 of Government of India, Ministry of 
Environment and Forests, Regional Office, Bangalore. 
Preamble: 

The Principal Chief Conservator of forests, Bangalore vide letter dated 15-09-2010 read at (1) above had submitted a 
proposal to obtain the approval of Government of India under Section 2 of the forest (Conservation) Act, 1980 for diversion of 
0.1316 ha. of forest land at Sangura Village, SH 2 & 1 in Haveri district for improvement of road from Haveri to Hanagal (Link 78) in 
favour of Executive Engineer, Karnataka State Highway Improvement Project (KSHIP) Division, Belgaum, subject to certain 
conditions. 

2. Accordingly, the proposal was recommended to Government of India for approval vide State Government letter dated 18-11-2010 
read at (2) above. 
3. The Government of India Ministry of Environment and Forests, Bangalore agreed to the proposal in principle (Stage-l) under 
Section 2 of the forest (Conservation) Act, 1980 vide their letter dated : 24" January 2011 read at (3) above, subject to fulfillment of 
certain conditions. 
4. The Principal Chief Conservator of Forests submitted the compliance report vide his letter dated 27-07-2011 read at (4) above 
and the same has been sent to Government of India vide State Government letter dated : 03-10-2011 read at (5) above. 
5. The Government of India, Ministry of Environment and Forests, Bangalore vide their letter dated 3° January 2012 read at (6) 
above has conveyed their approval (Stage-ll) under Section 2 of the Forest (Conservation) Act, 1980 for diversion of 0.1316 ha. of 
forest land at Sangura Village, SH 2 & 1 in Haveri District for improvement of road from haveri to Hanagal (Link 78) in favour of 
Executve Engineer, Karnataka State Highway Improvement Project (KSHIP) division, Belgaum, subject to certain conditions. 

The proposal has been examined in detail and hence the order. 

Government Order No. FEE 143 FLL 2010, Bangalore, Dated: 30" January 2012. 

In the circumstances explained above in the preamble, the Government is pleased to accord sanction under Section 2 of 
the Forest (Conservation) Act, 1980 for diversion of 0.1316 ha. of forest land at Sangura Village, SH 2 & 1 in Haveri district for 
improvement of road from Haveri to Hanagal (Link 78) in favour of Executive Engineer, Karnataka State Highway Improvement 
Project (KSHIP) Division, Belgaum, subject to the following conditions : 

1. The legal status of the forest land shall remain unchanged and it shall continue to be as forest land. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೭೫ 





12. 
13. 


14. 
15. 


18. 
19. 
20. 


21. 
22. 


23. 


24. 


PR.491 


Demarcation of the proposed forest area shall be carried out by erecting permanent RCC boundary pillars duly numbered 
at an interval of 20 mts. At the cost of user agency. 
Compensatory afforestation shall be raised over double the extent of degraded forest land (0.2632 ha.) at the cost of user 
agency. 
The additional amount of the Net Present Value (NPV) of the diverted forest land if any becoming due after revision of the 
same by the Hon'ble Supreme Court of India in future, shall be charged by the State Government from the user agency 
and the same shall be transferred to either in SB A/c No. SB01025213-CAF Karnataka, Corporation Bank, CGO Complex, 
Lodhi road, New Delhi-110003 (RTGS/IFSC No. CORP0000371) or in SB A/c No. 344902010105 421-KARNATAKA 
CAMPA, Union Bank of India, sundar Nagar, New Delhi-110003 (RTGS/IFSC No. UBINo534498). 
The total forest area utilized for the project shall not exceed 0.1316 ha. In case the land is not taken over by the user 
agency or the same is not used for the stipulated purpose within a period of two years, then the area shall be taken back 
by the forest Department. 
The lessee shall pay lease rent as fixed by the government from time to time. 
The lease tenure is for a ;period of 20 years. 
The leased out area should be used for the purpose for which it is granted. In case the land is not used for the stipulated 
purpose within one year or when it is no longer needed for the stipulated purpose, the area shold be resumed to the forest 
department under Section 82 of Karnataka forest Act, 1963. The concerned Deputy Conservator of forests is authorized to 
take necessary action in this regard. No residential building shall be permitted in the proposed area. 
Karnataka forest Act 1963 and Rules 1969 and other relevant Acts & rules will be applicable for any violation. 
The user agency shall pay the cost of raising compensatory afforestation rate prevailing at the time of sanction. (at 
present it is Rs. 1,05,000.00 per ha.). 
The User Agency shall pay the Net Present Value (NPV) of forest land diverted under this proposal as per Oders dated 
28-3-2008 and 9-5-2008 of the Hon'ble supreme Court of India. 
The User Agency shall ensure that there should be no damage to the available fauna and other flora. 
The User Agency should pay cost of soil erosion controlling structures to be carried out within the forest area all along the 
road. 
The shoulder drains should be suitably covered with stone pitching in order to control soil erosion. 
No crushing/breaking of stone shall be allowed inside forest area. Readymade material shall be used for up gradation of 
such roads. 
Both sides of the upgraded road shall be reinforced with brick/stone works and vegetative measures to check soil erosion, 
at the project cost in consultation with the deputy Conservator of forests. 
Plantation activities, if the concerned deputy Conservator of Forests find sit necessary, shall be taken up along the road at 
the project cost. The plantation shall be maintained at the project cost. The plantation shall be maintained at the project 
cost. 
No labour camp shall be established on the forest lands. 
No work shall be allowed after sunset. 
Any damage to forest area due to such up-gradation works shall be compensated by the Implementing Agency. The 
extent of damage shall be assessed by the concerned deputy Conservator of forests. 
The User agency shall not sub-lease, mortgage and hypothecate the forest srea. 
The approval under the forest (Conservation) Act, 1980 is subject to the clearance under the environment (Protection) Act, 
1986, if required. 
The user Agency shall abide by all the conditions imposed upon by the Government of India, the Government of 
Karnataka and the principal chief conservator of Forests (HOFF). 
Any other conditions that the Additional Principal Chief Conservator of forest (Central) Regional Office, Bangalore may 
impose from time to time for protection, improvement of flora and fauna in the forest area and public convenience, 
shallalso be applicable. 
By Order and in the name of the Governor of Karnataka, 
G.H. Anasuyamma 
Under Secretary to Government 
Forest, Ecology and Environement Department 


೭೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ವಿಮಾನ ನಿಲ್ದಾಣದ ಅಭಿವೃದ್ಧಿಗಾಗಿ ಹಣ ಬಿಡುಗಡೆ ಮಾಡುವ ಬಗ್ಗೆ. 

ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 24 ರಾಅವಿ 2000, ದಿನಾಂಕ : 02-01-2003. 
2) ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 24 ರಾಅವಿ 2000, ದಿನಾಂಕ : 30-06-2004. 
3) ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 24 ರಾಅವಿ 2000, ದಿನಾಂಕ : 18-08-2007. 
4) ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 14 ರಾಅವಿ 2007, ದಿನಾಂಕ : 15-11-2007. 
5) ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 72 ರಾಅವಿ 2008, ದಿನಾಂಕ : 20-06-2008 
6) ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 72 ರಾಅವಿ 2008, ದಿನಾಂಕ : 06-09-2008. 
7) ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 72 ರಾಅವಿ 2008, ದಿನಾಂಕ : 18-01-2010. 
8) ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 79 ರಾಅವಿ 2009, ದಿನಾಂಕ : 05-03-2011. 
9) ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 34 ರಾಅವಿ 2011, ದಿನಾಂಕ : 17-03-2011. 
10) ಜಿಲ್ಲಾಧಿಕಾರಿಗಳು, ಗುಲ್ಬರ್ಗಾ, ಇವರ ಪತ್ರ ಸಂ./ಕ೦/ಭೂಸ್ವಾ/429/2008-09 ದಿನಾಂಕ : 24-11-2011. 

ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಆದೇಶ ದಿನಾಂಕ : 02-01-2003 ರಲ್ಲಿ ಗುಲ್ಬರ್ಗಾ ವಿಮಾನ ನಿಲ್ದಾಣದ ಅಭಿವೃದ್ಧಿಗಾಗಿ 
ಶ್ರೀನಿವಾಸ ಸಾರಡಗಿ ಗ್ರಾಮದಲ್ಲಿ 567 ಎಕರೆ ಭೂ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳಲು ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳಿಗೆ ಅನುಮೋದನೆ ನೀಡಲಾಗಿದೆ. 

2. ಮೆಲೆ ಕ್ರಮ ಸಂಖ್ಯೆ (2) ರಿಂದ (8) ರಲ್ಲಿ ಓದಲಾದ ಆದೇಶಗಳಲ್ಲಿ ಭೂಸ್ವಾಧೀನ ಹಾಗೂ ತಾಂಡಾ ಸ್ಥಳಾಂತರಕ್ಕೆ ಅಗತ್ಯವಾದ 
ಮೊತ್ತವನ್ನು ಜಿಲ್ಲಾಧಿಕಾರಿಗಳು, ಗುಲ್ಬರ್ಗಾ ಜಿಲ್ಲೆ, ಇವರಿಗೆ ಬಿಡುಗಡೆ ಮಾಡಲಾಗಿರುತ್ತದೆ. 

3. ಮೇಲೆ ಕ್ರಮ ಸಂಖ್ಯೆ (9) ರಲ್ಲಿ ಓದಲಾದ ಆದೇಶದ ದಿನಾಂಕ : 17-03-2011 ರಲ್ಲಿ, ಗುಲ್ಬರ್ಗಾ ವಿಮಾನ ನಿಲ್ದಾಣದ 
ಜಮೀನಿನಲ್ಲಿರುವ ಹೈಟೆನ್ಟನ್‌ ಲೈನ್‌ ಸ್ಥಳಾ೦ತರಕ್ಕಾಗಿ ರೂ. 112.00 ಲಕ್ಷಗಳನ್ನು ಜಿಲ್ಲಾಧಿಕಾರಿಗಳು, ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ಇವರಿಗೆ ಬಿಡುಗಡೆ 
ಮಾಡಲಾಗಿದೆ. 

4. ಮೇಲೆ ಓದಲಾದ ಕ್ರಸಂ. (10) ರಲ್ಲಿ ಜಿಲ್ಲಾಧಿಕಾರಿಗಳು, ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ, ಇವರು ಗುಲ್ಬರ್ಗಾ ವಿಮಾನ ನಿಲ್ದಾಣ 
ಅಭಿವೃದ್ಧಿಗಾಗಿ ಭೂಸ್ವಾಧೀನತೆಗೊಳಗಾದ ಮಡಿಯಾಳ ತಾಂಡದ ಪುನರ್ವಸತಿ ಪ್ರದೇಶದಲ್ಲಿ ಶ್ರೀ ಸೇವಾಲಾಲ ಹಾಗೂ ಶ್ರೀ ಜಗದಂಬಾ ದೇವಾಲಯಗಳ 
ನಿರ್ಮಾಣಕ್ಕಾಗಿ ರೂ. 40.00 ಲಕ್ಷ ಅಂದಾಜಿಸಿ ಹಾಗೂ ಭೂಸ್ವಾಧೀನ ಕೈಗೊಂಡಿರುವ ಜಮೀನಿಗೆ ಸಂಬಂಧಿಸಿದಂತೆ ಕರ್ನಾಟಕ ಕೈಗಾರಿಕಾ 
ಪ್ರದೇಶಾಭಿವೃದ್ಧಿ ಮಂಡಳಿಗೆ ಪಾವತಿಸಬೇಕಾದ ಬಾಕಿ ಮೊತ್ತ ರೂ. 14,56,535/- ಗಳನ್ನು ಸೇರಿ ಒಟ್ಟು ರೂ. 54.56 ಲಕ್ಷಗಳಲ್ಲಿ ಪ್ರಸ್ತುತ 
ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಲಭ್ಯವಿರುವ ರೂ. 5.27 ಲಕ್ಷಗಳನ್ನು ಹೊರತುಪಡಿಸಿ ಬಾಕಿ ಮೊತ್ತ ರೂ. 49.29 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ 
ಕೋರಿರುತ್ತಾರೆ. 

5. ಸರ್ಕಾರವು ಈ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 72 ರಾಅವಿ 2008, ಬೆಂಗಳೂರು, ದಿನಾಂಕ: 31ನೇ ಜನವರಿ 2012. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ವಿಮಾನ ನಿಲ್ದಾಣ ಅಭಿವೃದ್ಧಿಗಾಗಿ ಭೂಸ್ವಾಧೀನ ಕೈಗೊಂಡಿರುವ 
ಜಮೀನಿಗೆ ಸಂಬಂಧಿಸಿದಂತೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಪಾವತಿಸಬೇಕಾದ ಬಾಕಿ ಮೊತ್ತ ರೂ. 1456/- ಲಕ್ಷಗಳಲ್ಲಿ 
ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಲಭ್ಯವಿರುವ ರೂ. 5.27 ಲಕ್ಷಗಳನ್ನು ಹೊರತುಪಡಿಸಿ ಉಳಿದ ಮೊತ್ತ ರೂ. 9.29 ಲಕ್ಷಗಳನ್ನು ಜಿಲ್ಲಾಧಿಕಾರಿಗಳು, 
ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ, ಇವರಿಗೆ ಬಿಡುಗಡೆ ಮಾಡಿದೆ. 

2. ಈ ವೆಚ್ಚವನ್ನು 2011-12 ನೇ ಸಾಲಿನ 5465-01-190-1-05- ಸಣ್ಣ ವಿಮಾನ ನಿಲ್ದಾಣಗಳ ಅಭಿವೃದ್ಧಿ (ಯೋಜನೆ) 133 - SDP 
ಯಡಿಯಲ್ಲಿ ಬಾಕಿ ಇರವ ಮೊತ್ತದಲ್ಲಿ ಭರಿಸತಕ್ಕದ್ದು. 

3. ಈ ಮೊತ್ತವನ್ನು ಜಿಲ್ಲಾಧಿಕಾರಿಗಳು, ಗುಲ್ಬರ್ಗಾ ಜಿಲ್ಲೆ. ಇವರು ಪೇಯೀಸ್‌ ರಸೀದಿಯ ಮೂಲಕ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರ ಮೇಲು ರುಜುವಿನೊಂದಿಗೆ ರಾಜ್ಯ ಹುಜೂರು ಖಜಾನೆ, ಬೆ೦ಗಳೂರು ಇಲ್ಲಿ ತೆಗೆಯಲು ಅನುಮತಿಸಿದೆ. 

4. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆರ್ಥಿಕ ಇಲಾಖೆ 933 ವೆಚ್ಚ 1/2011 ದಿನಾಂಕ : 17-01-2012ರ ಸಹಮತಿ 
ಮೇರೆಗೆ ಹೊಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ ಕುಮಾರ್‌ 
ಪಿ.ಆರ್‌.492 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಮೂಲಸೌಲಭ್ಯ ಅಭಿವೃದ್ದಿ ಇಲಾಖೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೭೭ 





ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 


ವಿಷಯ : ಮೈಸೂರು ವಿಮಾನ ನಿಲ್ದಾಣದ ವಿದ್ಯುಚ್ಛಕ್ತಿ ಬಿಲ್ಲನ್ನು ಪಾವತಿಸಲು ಹಣ ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 48 ರಾಅವಿ 2010, ದಿನಾಂಕ: 20-05-2011. 
2. ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 48 ರಾಅವಿ 2010, ದಿನಾಂಕ: 16-11-2011. 
3. ಪತ್ರ ಸಂಖ್ಯೆ: ಎಲ್‌.ಎ.ಕ್ಯೂಸಿ.ಆರ್‌. 72/2011-12, ದಿನಾಂಕ: 23-12-2011, ಮೈಸೂರು ಜಿಲ್ಲಾಧಿಕಾರಿಗಳು, ಮೈಸೂರು 
ಜಿಲ್ಲೆ, ಇವರಿಂದ. 
ಪ್ರಸ್ತಾವನೆ: 
ಮೈಸೂರು ವಿಮಾನ ನಿಲ್ದಾಣದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರವು ದಿನಾಂಕ: 06-10-2005ರಂದು ಭಾರತ ವಿಮಾನ ನಿಲ್ದಾಣಗಳ 


ಪ್ರಾಧಿಕಾರದೊಂದಿಗೆ ಮಾಡಿಕೊಂಡಿರುವ ಒಪ್ಪಂದದ ಅನುಸಾರ ವಿಮಾನ ನಿಲ್ದಾಣದ ವಿದ್ಯುಚ್ಛಕ್ತಿ ಬಳಕೆ ಬಿಲ್ಲನ್ನು ವಿಮಾನದಿಂದ ಸೇವೆ 
ಕಾರ್ಯಾರಂಭಗೊಂಡ ದಿನಾಂಕದಿಂದ 5 ವರ್ಷಗಳ ಅವಧಿಗೆ ರಾಜ್ಯ ಸರ್ಕಾರದಿಂದ ಭರಿಸಬೇಕಾಗಿರುತ್ತದೆ. 

2. ಮೇಲೆ ಓದಲಾದ ಕ್ರಮ ಸಂಖ್ಯೆ: (1ರ ಆದೇಶದಲ್ಲಿ ನವೆಂಬರ್‌ 2010 ರಿಂದ ಏಪ್ರಿಲ್‌ 2011 ರವರೆಗೆ ಮೈಸೂರು ವಿಮಾನ ನಿಲ್ದಾಣದ 
ವಿದ್ಯುಚ್ಛಕ್ತಿ ಬಿಲ್ಲನ್ನು ಪಾವತಿಸಲು ಬಿಲ್ಲಿನ ಮೊತ್ತ ರೂ. 28,85,360/- ಗಳನ್ನು ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಇವರಿಗೆ ಬಿಡುಗಡೆ ಮಾಡಲಾಗಿದೆ. 

3. ಮೇಲೆ ಓದಲಾದ ಕ್ರಮ ಸಂಖ್ಯೆ: (2)ರ ಆದೇಶದಲ್ಲಿ ಮೇ 2011 ರಿಂದ ಆಗಸ್ಟ್‌ 2011 ರವರೆಗೆ ಮೈಸೂರು ವಿಮಾನ ನಿಲ್ದಾಣದ 
ವಿದ್ಯುಚ್ಛಕ್ತಿ ಬಿಲ್ಲಿನ ಬಾಕಿ ಮೊತ್ತ ರೂ. 15,98,216.00 ಗಳನ್ನು ಬಿಡುಗಡೆ ಮಾಡಲಾಗಿದೆ. 

4. ಮೇಲೆ ಕ್ರಮ ಸಂಖ್ಯೆ: (3)ರಲ್ಲಿ ಓದಲಾದ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ. ಇವರು ಪ್ರಸ್ತಾಪಿಸಿರುವ ಅಂಶಗಳನ್ನು 
ಪರಿಶೀಲಿಸಿ, ಸೆಪ್ಟೆಂಬರ್‌ 2011 ರಿಂದ ನವೆಂಬರ್‌ 2011ರ ಅಂತ್ಯಕ್ಕೆ ಬಾಕಿ ವಿದ್ಯುಚ್ಛಕ್ತಿ ಬಿಲ್ಲಿನ ಮೊತ್ತ ರೂ. 12,46,456.00 ಗಳನ್ನು ಬಿಡುಗಡೆ ಮಾಡಲು 
ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 48 ರಾಅವಿ 2010, ಬೆಂಗಳೂರು, ದಿನಾಂಕ: 28-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಮೈಸೂರು ವಿಮಾನ ನಿಲ್ದಾಣದ ವಿದ್ಯುಚ್ಛಕ್ತಿ ಬಿಲ್ಲಿನ ಮೊತ್ತ ಸೆಪ್ಟೆಂಬರ್‌ 201 ರಿಂದ 
ನವೆಂಬರ್‌ 2011 ರ ಅಂತ್ಯಕ್ಕೆ ಬಾಕಿ ಇರುವ ಮೊತ್ತ ರೂ. 12,46,456.00 ಗಳನ್ನು (ರೂ. ಹನ್ನೆರಡು ಲಕ್ಷದ ನಲವತ್ತಾರು ಸಾವಿರದ ನಾಲ್ಕು ನೂರ 
ಐವತ್ತಾರು ಮಾತ್ರ) ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಇವರಿಗೆ ಬಿಡುಗಡೆ ಮಾಡಿದೆ. 

ಈ ಮೊತ್ತವನ್ನು 2011-12ನೇ ಸಾಲಿನ ಲೆಕ್ಕ ಶೀರ್ಷಿಕೆ “5465-01-190-1-05-133 ವಿಶೇಷ ಅಭಿವೃದ್ಧಿ ಯೋಜನೆ”ಯಡಿಯಲ್ಲಿ 
ಲಭ್ಯವಿರುವ ರೂ. 80.00 ಕೋಟಿಗಳಿಂದ ಭರಿಸತಕ್ಕದ್ದು. 

ಈ ಹಣವನ್ನು ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು, ಇವರು ಜಿಲ್ಲಾ ಖಜಾನೆ ಮೈಸೂರು ಇಲ್ಲಿ ಡ್ರಾ ಮಾಡಲು ಅಧಿಕರಿಸಿದೆ. 
ಉಪ ನಿರ್ದೇಶಕರು, ಎನ್‌.ಎಂ.ಸಿ. ಬೆ೦ಗಳೂರು, ಇವರು ಈ ಮೊತ್ತವನ್ನು ಜಿಲ್ಲಾಧಿಕಾರಿಗಳ ಖಾತೆಗೆ ಅಪ್‌ಲೋಡ್‌ ಮಾಡುವುದು. ಈ ಹಣವನ್ನು 
ಯೋಜನೆಗೆ ವೆಚ್ಚ ಮಾಡಿ ಉಪಯೋಗಿತಾ ಪ್ರಮಾಣ ಪತ್ರವನ್ನು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ ಆಇ 1 ಟಿಎಫ್‌ಪಿ 2008 ದಿನಾಂಕ: 16-05-2008 ರಲ್ಲಿ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ/ಕಾರ್ಯದರ್ಶಿಗಳಿಗೆ ನೀಡಿರುವ ಆರ್ಥಿಕ ಪ್ರತ್ಯಾಯೋಜನೆಯ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ ಕುಮಾರ್‌ 


ಎರಕ ಜತ್‌ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಮೂಲಸೌಲಭ್ಯ ಅಭಿವೃದ್ದಿ ಇಲಾಖೆ 
ಶಿಕ್ಷಣ ಸಚಿವಾಲಯ 
ವಿಷಯ : ರಾಮನಗರ ಜಿಲ್ಲೆ ಕನಕಪುರ ತಾ: ಕೋಡಿಹಳ್ಳಿಯ ಸರ್ಕಾರಿ ಪದವಿ ಕಾಲೇಜಿಗೆ ದಾನಿಗಳ ಹೆಸರನ್ನು ನಾಮಕರಣ 
ಮಾಡುವ ಬಗ್ಗೆ. 
ಓದಲಾಗಿದೆ : 1. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ ಇವರ ಪತ್ರ ಸಂಖ್ಯೆ: ಕಾಶಿಇ 29 ಯೋಜನೆ 2011-12 ದಿನಾಂಕ: 
23-11-2011, 
ಪ್ರಸ್ತಾವನೆ: 


ಮೇಲೆ ಓದಲಾದ ಪತ್ರದಲ್ಲಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ ಇವರು ರಾಮನಗರ ಜಿಲ್ಲೆ ಕನಕಪುರ ತಾ: ಕೋಡಿಹಳ್ಳಿಯ ಸರ್ಕಾರಿ 
ಪ್ರಥಮ ದರ್ಜೆ ಕಾಲೇಜಿನ ಸ್ವಂತ ಕಟ್ಟಡಕ್ಕಾಗಿ ಶ್ರೀಮತಿ ಗೌರಮ್ಮ ಇವರು ಸರ್ವೆ ನಂ. 117/2ರಲ್ಲಿ 01 ಎಕರೆ 20 ಗುಂಟೆ ಜಮೀನನ್ನು ದಾನವಾಗಿ 
ನೀಡಿರುತ್ತಾರೆ. ದಾನಿಗಳ ಪುತ್ರ ಹಾಗೂ ಸ್ಥಳೀಯ ಶಾಸಕರಾದ ಶ್ರೀ ಡಿ.ಕೆ. ಶಿವಕುಮಾರ್‌ ಮಾನ್ಯ ಶಾಸಕರು ಕನಕಪುರ ವಿಧಾನಸಭಾ ಕ್ಷೇತ್ರ ಮತ್ತು ಮಾಜಿ 
ಸಚಿವರು ಇವರು ಸದರಿ ಡಿಗ್ರಿ ಕಾಲೇಜಿಗೆ ಶ್ರೀಮತಿ ಗೌರಮ್ಮ ಮತ್ತು ಶ್ರೀ. ಡಿ.ಕೆ. ಕೆಂಪೇಗೌಡ ಸರ್ಕಾರಿ ಪದವಿ (ಡಿಗಿ) ಕಾಲೇಜು' ಎಂದು ನಾಮಕರಣ 
ಮಾಡಲು ಅನುಮತಿ ನೀಡುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 

ಈ ವಿಷಯದ ಬಗ್ಗೆ ಪರಿಶೀಲಿಸಿದ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 


೭೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ: ಇಡಿ 88 ಹೆಚ್‌ಪಿಯು 2011 ದಿನಾಂಕ: 28-01-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ರಾಮನಗರ ಜಿಲ್ಲೆ ಕನಕಪುರ ತಾ: ಕೋಡಿಹಳ್ಳಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ "ಶ್ರೀಮತಿ ಗೌರಮ್ಮ 


ಮತ್ತು ಶ್ರೀ ಡಿಕೆ. ಕೆಂಪೇಗೌಡ ಸರ್ಕಾರಿ ಪದವಿ (ಡಿಗ್ರಿ ಕಾಲೇಜು' ಎಂದು ನಾಮಕರಣ ಮಾಡಲು ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ 
ಬೆಂಗಳೂರು. ಇವರಿಗೆ ಸರ್ಕಾರವು ಅನುಮತಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಐ.ಎಫ್‌. ಮಾಗಿ 
ವಿಶೇಷಾಧಿಕಾರಿಗಳು ಹಾಗೂ ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ಯೋಜನೆ) 


ಪಿ.ಆರ್‌. ನಂ. 494 


ಉನ್ನತ ಶಿಕ್ಷ ಣ ಸಚಿವಾಲಯ 


ವಿಷಯ : ಬೆಳಗಾವಿ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸರ್ಕಾರದಿಂದ ಮಂಜೂರಾಗಿರುವ ಬೋಧಕೇತರ ಹುದ್ದೆಗಳನ್ನು 
ಭರ್ತಿ ಮಾಡಿಕೊಳ್ಳಲು ಅನುಮತಿ ನೀಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಇಡಿ 239 ಯುಆರ್‌ಸಿ 2010, ದಿನಾಂಕ: 20-12-2010. 
ಪ್ರಸ್ತಾವನೆ: 


ಮೇಲೆ ಓದಲಾದ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಖಾಲಿ ಇದ್ದ ವಿವಿಧ ವೃಂದದ ಬೋಧಕೇತರ ಹುದ್ದೆಗಳನ್ನು 
ನೂತನವಾಗಿ ಪ್ರಾರಂಭಿಸಿರುವ ಬೆಳಗಾವಿಯ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಈ ಕೆಳಕಂಡ ಬೋಧಕೇತರ ಹುದ್ದೆಗಳನ್ನು ವರ್ಗಾಯಿಸಿ ಆದೇಶ 
ಹೊರಡಿಸಲಾಗಿದೆ. 









































I ಉಪಕುಲಸಚಿವರು 04 (ನಾಲ್ಕು) 

2 ಸಹಾಯಕ ಕುಲಸಚಿವರು 10 (ಹತ್ತು) 

3 ನಿವಾಸಿ ಅಭಿಯಂತರರು 01 (ಒಂದು) 
4 ಅಧೀಕ್ಷಕರು 10 (ಹತ್ತು 

5 ತೋಟಗಾರಿಕೆ ಅಧೀಕ್ಷಕರು 01 (ಒಂದು) 
6 ಪ್ರಥಮ ದರ್ಜೆ ಸಹಾಯಕರು 60 (ಅರವತ್ತು) 
7 ದ್ವಿತೀಯ ದರ್ಜೆ ಸಹಾಯಕರು 50 (ಐವತ್ತು 
8 ಡಾಟ ಎಂಟ್ರಿ ಆಪರೇಟರ್‌ 40 (ನಲವತ್ತು 
9 ಡಿ ದರ್ಜೆ ನೌಕರರು 45 (ನಲವತ್ತೈದು) 
10 ಶೀಘಲಿಪಿಗಾರರು 02 (ಎರಡು) 
11 ವೈದ್ವಾಧಿಕಾರಿಗಳು 01 (ಒಂದು) 
12 ಕಾಂಪೌಂಡರ್‌ 01 (ಒಂದು) 











ಅದರಂತೆ, ಮೇಲ್ಕಂಡ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸರ್ಕಾರವು ಅನುಮತಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಅಡಿ 24 ಯುಆರ್‌ಸಿ 2011 ಬೆಂಗಳೂರು, ದಿನಾಂಕ: 27-01-2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ಸರ್ಕಾರದ ಆದೇಶ ಸಂಖ್ಯೆ; ಇಡಿ 239 ಯುಆರ್‌ಸಿ 2010. ದಿನಾಂಕ: 20-12-2010 ರಲ್ಲಿ ಕರ್ನಾಟಕ 


ವಿಶ್ವವಿದ್ಯಾನಿಲಯದಿಂದ ಬೆಳಗಾವಿಯ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ವರ್ಗಾಯಿಸಲಾಗಿರುವ ಈ ಕೆಳಕಂಡ ಬೋಧಕೇತರ ಹುದ್ದೆಗಳನ್ನು ಕರ್ನಾಟಕ 
ವಿಶ್ವವಿದ್ಯಾಲಯಗಳ ಅಧಿನಿಯಮ 2000: ಚಾಲ್ತಿಯಲ್ಲಿರುವ ಪರಿನಿಯಮ ಹಾಗೂ ಸರ್ಕಾರದ ಮೀಸಲಾತಿ ಹಾಗೂ ಇತರೆ ಅನ್ವಯವಾಗುವ 
ನಿಯಮಗಳನ್ನಯ ಭರ್ತಿ ಮಾಡಿಕೊಳ್ಳಲು ಸರ್ಕಾರವು ಅನುಮತಿ ನೀಡಿ ಆದೇಶ ಹೊರಡಿಸಿದೆ. 
































I ಉಪಕುಲಸಚಿವರು 04 (ನಾಲ್ಕು) 
2 ಸಹಾಯಕ ಕುಲಸಚಿವರು 10 (ಹತ್ತು 

3 ನಿವಾಸಿ ಅಭಿಯಂತರರು 01 (ಒಂದು) 
4 ಅಧೀಕ್ಷಕರು 10 (ಹತ್ತು 

5 ತೋಟಗಾರಿಕೆ ಅಧೀಕ್ಷಕರು 01 (ಒಂದು) 
6 ಪ್ರಥಮ ದರ್ಜೆ ಸಹಾಯಕರು 60 (ಅರವತ್ತು) 
7 ದ್ವಿತೀಯ ದರ್ಜೆ ಸಹಾಯಕರು 50 (ಐವತ್ತು) 











ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೭೯ 























8 ಡಾಟ ಎಂಟ್ರಿ ಆಪರೇಟರ್‌ 40 (ನಲವತ್ತು 

9 ಡಿ ದರ್ಜೆ ನೌಕರರು 45 (ನಲವತ್ತೈದು) 
10 ಶೀಘಲಿಪಿಗಾರರು 02 (ಎರಡು) 

1| ವೈದ್ವಾಧಿಕಾರಿಗಳು 01 (ಒಂದು) 

12 ಕಾಂಪೌಂಡರ್‌ 01 (ಒಂದು) 











ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 863 ವೆಚ್ಚ-8 2011, ದಿನಾಂಕ: 09-01-2012ರಲ್ಲಿ ನೀಡಿರುವ 
ಸಹಮತಿಯನುಸಾರ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರಕಾಶ್‌ರಾವ್‌ ಕೇಸರ್‌ಕರ್‌ 
ಪಿಆರ್‌ ನಂ. 495 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಉನ್ಮ್ರತ ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾನಿಲಯಗಳು) 


ಕಂದಾಯ ಸಚಿವಾಲಯ 


ವಿಷಯ : ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ಹೆಚ್‌.ಕೆ. ಹಳ್ಳಿ ಸ.ನಂ. 711 ಪೈಕಿ 10-00 ಎಕರೆ, ಜಮೀನನ್ನು ಮೆ. ಜಿವಿಆರ್‌. 
ಇನ್‌ಫ್ರಾ ಪ್ರಾಜೆಕ್ಟ್‌ ಲಿಮಿಟೆಡ್‌ ಬೆ೦ಗಳೂರು ಇವರಿಗೆ ಕಲ್ಲು ಗಣಿಗಾರಿಕೆಗಾಗಿ ಮ೦ಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : 1. ಜಿಲ್ಲಾಧಿಕಾರಿಗಳ ಪತ್ರ ಸಂಖ್ಯೆ: ಗಣಿ/77/2011-12 ಮತ್ತು ಗಣಿ/78/2011-12 ದಿನಾ೦ಕ: 16-08-2011 ಮತ್ತು 


ದಿನಾಂಕ: 26-11-2011. 
ಪ್ರಸ್ತಾವನೆ: 
ಜಿಲ್ಲಾಧಿಕಾರಿಗಳು, ಬಳ್ಳಾರಿ ಜಿಲ್ಲೆ ಬಳ್ಳಾರಿ ರವರು ಓದಲಾದ ದಿನಾಂಕ: 16-08-2011 ಮತ್ತು ದಿನಾಂಕ: 26-11-2011ರ ಪತ್ರದಲ್ಲಿ 


ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ಹೆಚ್‌.ಕೆ. ಹಳ್ಳಿ ಸ.ನಂ. 711 ಪೈಕಿ 10-00 ಎಕರೆ ಜಮೀನನ್ನು ಕಲ್ಲುಪುಡಿ 
ತೆಗೆಯಲು ಮೆ. ಜಿವಿಆರ್‌. ಇನ್‌ಫ್ರಾ ಪ್ರಾಜೆಕ್ಟ್‌ ಲಿಮಿಟೆಡ್‌, ಬೆ೦ಗಳೂರು ಇವರಿಗೆ ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡುವ ಸಂಬಂಧ 
ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. 

2. ಕಲ್ಲಪುಡಿ ತೆಗೆಯಲು ಮೆ. ಜಿವಿಆರ್‌.ಇನ್‌ಫ್ರಾ ಪ್ರಾಜೆಕ್ಟ್‌ ಲಿಮಿಟೆಡ್‌, ಬೆಂಗಳೂರು ಇವರಿಗೆ ಬಳ್ಳಾರಿ ಜಿಲ್ಲೆ, ಸಂಡೂರು-ಕೂಡಢ್ಲಿಗಿ ರಸ್ತೆ, 
ಸಂಡೂರು-ಹೊಸಪೇಟೆ ರಸ್ತೆ ಹಾಗೂ ಸಂಡೂರು-ತೋರಣಗಲ್ಲು ರಸ್ತೆ ಕಾಮಗಾರಿ ಕೆಲಸ ಮಾಡಲು ಕೆ.ಆರ್‌.ಡಿ.ಸಿ.ಎಲ್‌, ಬೆ೦ಗಳೂರು ಇವರಿಂದ 
ಮಂಜೂರಾಗಿದ್ದು, ಸದರಿ ಕಾಮಗಾರಿ ಕೆಲಸಕ್ಕೆ 9 ಲಕ್ಷ ಎಂ.ಟಿ. ಮೆಟಲ್‌ ಅವಶ್ಯಕ ಆಗಿರುತ್ತದೆ. ಅರ್ಜಿದಾರರು ಕೋರಿರುವ ಜಮೀನು ಸರ್ಕಾರಿ 
ಜಮೀನಾಗಿದ್ದು, ಸದರಿ ಜಮೀನಿನಲ್ಲಿ ಯಾವುದೇ ಅತಿಕ್ರಮಣ ಇರುವುದಿಲ್ಲ. ಗ್ರಾಮದಿಂದ 4 ಕಿ.ಮೀ. ದೂರವಿದ್ದು ರಸ್ತೆ ಸಂಪರ್ಕ ಹೊಂದಿದೆ, ಹಾಗೂ 
ಅರಣ್ಯ ಪ್ರದೇಶಕ್ಕೆ ಸೇರಿಲ್ಲವೆಂದು ವ್ಯವಸಾಯಕ್ಕೆ ಯೋಗ್ಯ ಇರುವುದಿಲ್ಲವೆಂದು ಹಾಗೂ ಸ್ಥಳವೂ ಸೂಕ್ತವಿರುತ್ತದೆಂದು ವರದಿಸಿರುತ್ತಾರೆ. 

3. ಪ್ರಸ್ತಾಪಿತ ಹೆಚ್‌.ಕೆ. ಹಳ್ಳಿ ಸ.ನಂ. 711 ಪೈಕಿ 10-00 ಎಕರೆ ಜಮೀನು ಸರ್ಕಾರಿ ಕಂದಾಯ ಜಮೀನಾಗಿರುತ್ತದೆ. ಕೆ.ಆರ್‌.ಡಿ.ಸಿ.ಎಲ್‌, 
ಇವರು ತೋರಣಗಲ್ಲಿನಿಂದ ಕೂಡ್ಲಿಗಿ ವರೆಗೆ ಮತ್ತು ಸಂಡೂರಿನಿಂದ ಹೊಸಪೇಟೆ ವರೆಗಿನ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿರುವುದರಿಂದ 
ಅವುಗಳನ್ನು ಉನ್ನತ ದರ್ಜೆ ರಸ್ತೆಗಳನ್ನಾಗಿ ಮಾಡಲು ಟೆಂಡೆರ್‌ ಕರೆದಿದ್ದು, ಮೆ. ಜಿವಿಆರ್‌.ಇನ್‌ಫ್ರಾ ಪ್ರಾಜೆಕ್ಟ್‌ ಲಿಮಿಟೆಡ್‌, ಬೆಂಗಳೂರು ಇವರಿಗೆ 
ಕಾಮಗಾರಿ ನಿರ್ವಹಣೆಯನ್ನು ವಹಿಸಲಾಗಿದ್ದು, ಸದರಿಯವರು ಅಗತ್ಯವಿರುವ ಜೆಲ್ಲಿ ಮೆಟಲ್‌ಗಾಗಿ ಈಗಾಗಲೇ ಉಪನಿರ್ದೇಶಕರು ಗಣಿ ಮತ್ತು ಭೂ 
ವಿಜ್ಞಾನ ಇಲಾಖೆ ಹೊಸಪೇಟೆ ಇವರಿಗೆ ಅರ್ಜಿ ಸಲ್ಲಿಸಿರುತ್ತಾರೆ. ಸರ್ಕಾರದ ದಿನಾ೦ಕ: 07-09-2011ರ ಹೊಸ ನೀತಿಯಂತೆ ನೇಮಕ ಮಾಡಿರುವ ಜಿಲ್ಲಾ 
ಮಟ್ಟದ ಸಮಿತಿಯು ಇದಕ್ಕೆ ಅನುಮೋದನೆ ನೀಡಬೇಕಾಗಿದ್ದು. ಈಗ ಪ್ರಸ್ತಾಪಿಸಿದ ಜಮೀನಿಗೆ ಮಂಜೂರಾದ ನಂತರವಷ್ಟೆ ಪರವಾನಿಗೆ 
ನೀಡಬೇಕಾಗಿರುತ್ತದೆ. ಸದರಿ ಕಂಪೆನಿಯು ರಸ್ತೆ ಕಾಮಗಾರಿ ಗುತ್ತಿಗೆ ಪಡೆದಿರುವ ಬಗ್ಗೆ ಡಿವಿಜನಲ್‌ ಇಂಜಿನಿಯರ್‌, ಕೆ.ಆರ್‌.ಡಿ.ಸಿ.ಎಲ್‌ ಇವರು ದಿನಾಂಕ: 
22-07-2011 ರಲ್ಲಿ Work Order ನೀಡಿರುತ್ತಾರೆ. ರಸ್ತೆ ಕಾಮಗಾರಿ ನಿರ್ವಹಿಸಲು ಅಗತ್ಯವಾಗಿ ಬೇಕಾದ ಕಲ್ಲಿನ ಪ್ರಮಾಣ ಮತ್ತು ಕಲ್ಲುಗಣಿ ಪ್ರದೇಶದ 
ಬಗ್ಗೆ ಮಾಡಿರುವ ಅಂದಾಜು ಪಟ್ಟಿಯಂತೆ ಒಟ್ಟು 900788 ಮೆಟ್ರಿಕ್‌ ಟನ್‌ ಅಗತ್ಯವಿರುತ್ತದೆಂದು ಅಂದಾಜು ಪಟ್ಟಿಯೊಂದಿಗೆ ಸಲ್ಲಿಸಿರುತ್ತಾರೆ. ಪ್ರಸ್ತಾಪಿತ 
10-00 ಎಕರೆ ಜಮೀನನ್ನು ಗುತ್ತಿಗೆ ನೀಡುವುದು ಅವಶ್ಯಕವಾಗಿರುವುದರಿಂದ ಸರ್ಕಾರದ ಪೂರ್ವಾನುಮೋದನೆ ನೀಡಲು ಕೋರಿರುತ್ತಾರೆ. 

4. ಜಿಲ್ಲಾಧಿಕಾರಿಗಳು ಬಳ್ಳಾರಿ ರವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಂಇ 55 ಎಲ್‌ಜಿಇ 2011 ಬೆಂಗಳೂರು, ದಿನಾಂಕ: 23-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, ಹೆಚ್‌.ಕೆ.ಹಳ್ಳಿ ಸ.ನಂ. 70ರ ಪೈಕಿ 10-00 
ಎಕರೆ ಜಮೀನನ್ನು ಜೆಲ್ಲಿ ಮೆಟಲ್‌ ತೆಗೆದು ರಸ್ತೆ ದುರಸ್ತಿಗಾಗಿ ಉಪಯೋಗಿಸಿಕೊಳ್ಳಲು ಮೆ. ಜಿವಿಆರ್‌.ಇನ್‌ಫ್ರಾ ಪ್ರಾಜೆಕ್ಟ್‌ ಲಿಮಿಟೆಡ್‌, ಬೆಂಗಳೂರು 
ಇವರಿಗೆ ಕರ್ನಾಟಕ ಭೂಮಂಜೂರಾತಿ ನಿಯಮಗಳು 1969ರ ನಿಯಮ 19ರನ್ವಯ ಮೊದಲ 2 ವರ್ಷಗಳ ಅವಧಿಗೆ ಮಾರುಕಟ್ಟೆ ದರದ ಶೇಕಡ 10 
ರಷ್ಟು ಗುತ್ತಿಗೆ ಆಧಾರದ ಮೇಲೆ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ, ಮ೦ಜೂರು ಮಾಡಲು ಸರ್ಕಾರದ ಅನುಮತಿ ನೀಡಿ ಆದೇಶಿಸಲಾಗಿದೆ. 

1 ಕಲ್ಲುಗಣಿ ಕೈಗೊಳ್ಳಲು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಪರವಾನಿಗೆ ಪಡೆದು ರಸ್ತೆಗಾಗಿ ಬೇಕಾಗುವ ಕಲ್ಲು ಮಾತ್ರ 

ತೆಗೆಯಬೇಕು. 

2. ಪರಿಸರ ರಕ್ಷಣೆ ಬಗ್ಗೆ ನಿಗದಿಪಡಿಸಿದ ಮಾರ್ಗಸೂಚಿ/ನಿಯಮಗಳನ್ನು ಪಾಲಿಸಬೇಕು. 


3. ಟೆಂಡರ್‌ ಅವಧಿಯ ವರೆಗೆ ಮಾತ್ರ ಗುತ್ತಿಗೆ ನೀಡಿ ನಂತರ ರದ್ದುಪಡಿಸಬೇಕು. 





೭೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





4. ಕೆ.ಆರ್‌.ಡಿ.ಸಿ.ಎಲ್‌. ಸಂಸ್ಥೆಯು ಗುತ್ತಿಗೆ ಪಡೆದ ಕಂಪೆನಿ ಕಲ್ಲನ್ನು ರಸ್ತೆಗಾಗಿ ಮಾತ್ರ ಉಪಯೋಗಿಸುತ್ತಿದೆ ಎಂದು 
ಖಾತರಿಪಡಿಸಿಕೊಳ್ಳಬೇಕು. 
5. ಅರಣ್ಯ ಮತ್ತು ಪರಿಸರ ಇಲಾಖೆಯಿಂದ ಅನುಮತಿ ಪಡೆಯಬೇಕು. 
6. ಮೇಲೆ ತಿಳಿಸಿದ ಷರತ್ತು ಉಲ್ಲಂಘಿಸಿದರೆ ಜಮೀನು ಗುತ್ತಿಗೆ ನೀಡಿದ ಗುತ್ತಿಗೆ ಕರಾರನ್ನು ರದ್ದುಪಡಿಸಲಾಗುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 1076 ವೆಚ್ಚ-7/201,, ದಿನಾಂಕ: 22-12-2011ರಲ್ಲಿ ನೀಡಿರುವ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಜೆ. ಲಕ್ಷ್ಮೀನಾರಾಯಣ 
ಪಿಆರ್‌ ನಂ. 496 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ.ಮಂ.-3) 
ಕಂದಾಯ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಕಂಜ 21 ಎಡಿಇ 2011 ಬೆಂಗಳೂರು, ದಿನಾಂಕ: 23-01-2012. 


ಸರ್ಕಾರದ ಆದೇಶ ಸಂಖ್ಯೆ: ಕಂಇ 21 ಎಡಿಇ 2011 ದಿನಾಂಕ: 25-06-2011 ರಲ್ಲಿನ ಆದೇಶದ ಭಾಗದ 5ನೇ ಸಾಲಿನಲ್ಲಿ ಲೋಕಾಯುಕ್ತಕ್ಕೆ 
ಎಂಬುದರ ಬದಲಾಗಿ ಮಾನ್ಯ ಲೋಕಾಯುಕ್ತರಿಗೆ ಎಂಬುದಾಗಿ ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಗೋಪಾಲಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 
ಕಂದಾಯ ಸಚಿವಾಲಯ 
ತಿದುಪಡಿ ಆದೇಶ 


೧ 


ಸಂಖ್ಯೆ: ಕಂಇ 63 ಎಲ್‌ಜಿಡಿ 2010 ಬೆಂಗಳೂರು, ದಿನಾಂಕ: 25-01-2012. 


ಪಿಆರ್‌ ನಂ. 497 


ಸರ್ಕಾರದ ಸಮ ಸಂಖ್ಯೆಯ ದಿನಾಂಕ: 12-12-2011ರ ಆದೇಶದಲ್ಲಿ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲ್ಲೂಕಿನ ಹಿರೇಭೂದಿಹಾಳ 
ಗ್ರಾಮದ ಸ.ನಂ. 42 ಎಂದು ನಮೂದಾಗಿದ್ದು, ಅದರ ಬದಲಾಗಿ ಸರ್ವೆ ನಂಬರ್‌ 46 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಜೆ. ಲಕ್ಷ್ಮೀನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 


ಪಿಆರ್‌ ನಂ. 498 


ಕಂದಾಯ ಸಚಿವಾಲಯ 
ವಿಷಯ : ಕರ್ನಾಟಕ ಭೂ ಕಂದಾಯ ಕಾಯ್ದೆ, ಕರ್ನಾಟಕ ಭೂ ಕಂದಾಯ ನಿಯಮಗಳು, ಕರ್ನಾಟಕ ಭೂ ಮಂಜೂರಾತಿ 
ನಿಯಮಗಳು, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಮತ್ತು ಪಿಟಿಸಿಎಲ್‌ ಕಾಯ್ದೆಗಳಿಗೆ ತಿದ್ದುಪಡಿ ತರುವ ಬಗ್ಗೆ 

ಪ್ರಸ್ತಾವನೆ : 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಕರ್ನಾಟಕ ಭೂ ಕಂದಾಯ ನಿಯಮಗಳು 1966, ಕರ್ನಾಟಕ ಭೂ ಮಂಜೂರಾತಿ 
ನಿಯಮಗಳು 1969, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಮತ್ತು ಕರ್ನಾಟಕ ಪರಿಶಿಷ್ಟ ಜಾತಿ/ಪರಿಶಿಷ್ಟ ವರ್ಗಗಳ (ಕೆಲವು ಜಮೀನುಗಳ 
ಪರಭಾರೆ ನಿಷೇಧ) ಕಾಯ್ದೆ 1978-ಕಾಯ್ದೆ ನಿಯಮಾವಳಿಗಳು ಸುಮಾರು 46 ವರ್ಷಗಳಷ್ಟು ಹಳೆಯದಾಗಿದ್ದು, ಅಂದಿನ ದಿನಮಾನ 
ಪರಿಸ್ಥಿತಿಗನುಗುಣವಾಗಿ ಮತ್ತು ಅಂದಿನ ಸಾಮಾಜಿಕ, ಭೌತಿಕ ಮತ್ತು ಆರ್ಥಿಕ ಪರಿಸ್ಥಿತಿಗನುಗುಣವಾಗಿ ಈ ನಿಯಮಗಳನ್ನು ರಚಿಸಲಾಗಿರುತ್ತದೆ. ಅಂದಿನ 
ಕಾಲಮಾನದಲ್ಲಿ ಜಮೀನಿಗೆ ಹೆಚ್ಚು ಒತ್ತಡ ಇರಲಿಲ್ಲ ಹಾಗು ಜಮೀನನ್ನು ಉಳುಮೆ ಮಾಡುವುದು ಅಷ್ಟು ಲಾಭದಾಯಕವಾಗಿರಲಿಲ್ಲ. ಜಮೀನನ್ನು ಇತರೆ 
ಉದ್ದೇಶಗಳಿಗೆ ಪರಿವರ್ತನೆ ಮಾಡಿಕೊಳ್ಳುವ ಅವಕಾಶಗಳು ಕಡಿಮೆ ಇದ್ದವು. 

ಆದರೆ ನಂತರದ ಈಗಿನ ಪರಿಸ್ಥಿತಿಯನ್ನು ಅವಲೋಕಿಸಿದಲ್ಲಿ ಜಮೀನಿನ ಮೇಲೆ ಹೆಚ್ಚಿನ ಒತ್ತಡವಿದೆ. ಜಮೀನನ್ನು ವ್ಯವಸಾಯ 
ಉದ್ದೇಶಗಳಿಗಿಂತ ವ್ಯವಸಾಯೇತರ ಉದ್ದೇಶಗಳಿಗೆ ಬಳಸುವುದು ಹೆಚ್ಚಾಗಿದೆ. ಆಧುನೀಕರಣ, ಜಾಗತೀಕರಣ ಮತ್ತು ಕೈಗಾರಿಕೀಕರಣಗಳ ಫಲದಿಂದ 
ಸಾಮಾಜಿಕ ಮತ್ತು ಆರ್ಥಿಕ ಕಲ್ಪನೆಯನ್ನು ಬದಲಾಯಿಸಿದೆ. ಸಾಮಾಜಿಕ ಮತ್ತು ಆರ್ಥಿಕ ಸದೃಢೀಕರಣಕ್ಕಾಗಿ ಜಮೀನನ್ನು ಹೆಚ್ಚು ಲಾಭದಾಯಕ ಮತ್ತು 
ಹೆಚ್ಚು ಉತ್ಪಾದಕತೆಯನ್ನು ಕೊಡುವಂತಹ ಉದ್ದೇಶಗಳಿಗೆ ಬಳಸಿಕೊಳ್ಳುವಂತಹ ಹವ್ಯಾಸಗಳು ಹೆಚ್ಚಿಗೆ ಕಂಡುಬರುತ್ತಿವೆ. ಹೀಗಾಗಿ ಸರ್ಕಾರಿ ಜಮೀನನ್ನು 
ಒತ್ತುವರಿ ಮಾಡಿಕೊಳ್ಳುವುದು ಹೆಚ್ಚಾಗಿದೆ. ಈ ಎಲ್ಲಾ ಆಗುಹೋಗುಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಮತ್ತು ನಿಯಮಾವಳಿಗಳಿಗೆ 
ಈ ಕೆಳಕಂಡ ಅಂಶಗಳನ್ನು ಆಧರಿಸಿ ತಿದ್ದುಪಡಿ ತರುವುದು ಅಗತ್ಯವಾಗಿದೆ. 

1. ಸರ್ಕಾರಿ ಜಮೀನನ್ನು ಕಾಪಾಡಿಕೊಳ್ಳುವುದು ಮತ್ತು ಸರ್ಕಾರಿ ಭೂಮಿಯ ಮೇಲೆ ಆದಷ್ಟು ಒತ್ತುವರಿಯನ್ನು ತಡೆಗಟ್ಟುವುದು ಮತ್ತು 

ಅದನ್ನು ಸರಿಯಾದ ಉದ್ದೇಶಗಳಿಗೆ ಬಳಸಿಕೊಳ್ಳುವುದು. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೮೧ 





2. ಹಿಡುವಳಿ ಜಮೀನು ಮತ್ತು ಹಿಡುವಳಿದಾರರ ರಕ್ಷಣೆಗೆ ಮತ್ತು ಅವರ ಖಾತೆಗಳ ರಕ್ಷಣೆಗೆ ಸರಿಯಾದ ವ್ಯವಸ್ಥೆಗಳನ್ನು ಕಲ್ಪಿಸುವುದು. 
.. ಜಮೀನಿನ ಮೇಲಿನ ಅಕ್ರಮಗಳು ಮತ್ತು ಅಪರಾಧೀಕರಣವನ್ನು ತಡೆಗಟ್ಟಲು ಕ್ರಮಕೈಗೊಳ್ಳುವುದು. 
4. ಜಮೀನಿನ ಕುರಿತಾದ ಅನೇಕ ಕಟ್ಟಳೆಗಳು ಅರ್ಜಿಗಳನ್ನು ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಿ ಭೂ ಕಂದಾಯದ ಆಡಳಿತವನ್ನು 
ಜಾರಿಗೊಳಿಸುವುದು ಮತ್ತು ಜನಮುಖಿಯಾಗಿ ಮಾಡುವುದು. 
ಮೇಲ್ಕಂಡ ಉದ್ದೇಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ/ನಿಯಮಾವಳಿಗಳನ್ನು ಪರಿಶೀಲಿಸಿ ಅಗತ್ಯ ವಿಷಯಗಳ 
ಸೇರ್ಪಡೆ ಮಾಡುವುದು ಮತ್ತು ಅವಶ್ಯವಿದ್ದಲ್ಲಿ ಮಾರ್ಪಾಡು ಮಾಡುವುದು ಹಾಗೂ ಅನಗತ್ಯ ವಿಷಯಗಳನ್ನು ಕೈಬಿಡುವುದಕ್ಕೆ ಸಂಬಂಧಿಸಿದಂತೆ 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961, ಕರ್ನಾಟಕ ಭೂ ಕಂದಾಯ ನಿಯಮಗಳು 1966 ಹಾಗೂ 
ಕರ್ನಾಟಕ ಭೂ ಮಂಜೂರಾತಿ ನಿಯಮ 1969 ಮತ್ತು ಪಿಟಿಸಿಎಲ್‌ ಕಾಯ್ದೆ 1978ಗೆ ತಿದ್ದುಪಡಿ ತರುವ ಸಂಬಂಧ ಪರಿಶೀಲಿಸಿ ವರದಿ ಪಡೆಯಲು 
ತಜ್ಞರನ್ನು ನೇಮಿಸುವ ಅಗತ್ಯವನ್ನು ಮನಗಂಡು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 185 ಎಲ್‌ಜಿಪಿ 2011, ಬೆಂಗಳೂರು, ದಿನಾಂಕ:27-01-2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಕರ್ನಾಟಕ ಭೂ ಕಂದಾಯ 
ನಿಯಮಗಳು 1966, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಮತ್ತು ಕರ್ನಾಟಕ ಪರಿಶಿಷ್ಟ 
ಜಾತಿ/ಪರಿಶಿಷ್ಟ ವರ್ಗಗಳ (ಕೆಲವು ಜಮೀನುಗಳ ಪರಭಾರೆ ನಿಷೇಧ) ಕಾಯ್ದೆ 1978-ಕಾಯ್ದೆ ಬಗ್ಗೆ ಪುನರ್‌ ಪರಿಶೀಲಿಸಿ ಸೂಕ್ತ ಬದಲಾವಣೆ/ತಿದ್ದುಪಡಿ 
ತರುವ ಬಗ್ಗೆ ಪರಿಶೀಲಿಸಿ ವರದಿ ನೀಡಲು ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ತಜ್ಞರ ಸಮಿತಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ನೇಮಿಸಿ 
ಆದೇಶಿಸಲಾಗಿದೆ. 
1. ಶ್ರೀ ಎಂ.ಆರ್‌.ಹೆಗಡೆ ಅಧ್ಯಕ್ಷರು 
ನಿವೃತ್ತ ಕಾರ್ಯದರ್ಶಿ, ಸಂಸದೀಯ ವ್ಯವಹಾರಗಳು 
ಹಾಗೂ ಶಾಸನ ರಚನಾ ಇಲಾಖೆ. 
2. ಶ್ರೀ ಜಿ.ಎನ್‌. ನಾಯಕ್‌ ಐ.ಎ.ಎಸ್‌. (ನಿವೃತ್ತ) 
3. ಶ್ರಿ ಜನಾರ್ಧನರಾವ್‌, ಐ.ಎ.ಎಸ್‌.(ನಿವೃತ್ತ) 
4. ಶ್ರೀ ಶಿವನಂಜಯ್ಯ, ಕೆ.ಎ.ಎಸ್‌. 
(ಹಿರಿಯ ವೇತನಶ್ರೇಣಿ) 
ಸಮಿತಿಯು 3 ತಿಂಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದು. 


ತ್ತಿ 


2 2 2 
೩೩. 

ಯ್‌. ಟ್‌ ol 
60.0 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಕೆ.ರಾಮಸ್ಥಾಮಿ 
ಪಿ.ಆರ್‌.499 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ.ಮಂ.) 
ಕಂದಾಯ ಸಚಿವಾಲಯ 
ತಿದ್ದುಪಡಿ 
ಆದೇಶ ಸಂಖ್ಯೆ: ಆರ್‌ಡಿ 636 ಎಲ್‌ಜಿಬಿ 2011 ಬೆ೦ಗಳೂರು, ದಿನಾಂಕ:30-01-2012 


ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 636 ಎಲ್‌ಜಿಬಿ 2011 ದಿನಾಂಕ:12-01-2011 ಎಂದಿರುವುದನ್ನು ದಿನಾಂಕ : 12-01-2012 
ಎಂಬುದಾಗಿ ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಕೆ.ರಾಮಸ್ಥಾಮಿ 
ಪಿ.ಆರ್‌.500 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ.ಮಂ.) 
ಕಂದಾಯ ಸಚಿವಾಲಯ 
ವಿಷಯ : ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಸರ್ವತ್ರ ನೋಂದಣಿ/ಎನ್‌ಕಂಬರೆನ್ಸ್‌ ಸರ್ಟಿಫಿಕೇಟ್‌ 
ಸಂಬಂಧವಾಗಿ ಕಂಪ್ಯೂಟರ್‌ ಮತ್ತು ಯುಪಿಎಸ್‌ ಖರೀದಿಸಲು ಟೆಂಡರ್‌ ಕರೆಯುವ ಕುರಿತು. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ:ಕಂಇ 112 ಮುನೋಮು 2011 ದಿನಾಂಕ:9-1-2012 
2) ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು, ಬೆಂಗಳೂರು ಇವರ 
ಪತ್ರ ಸಂಖ್ಯೆ:ಸಿಒಎಂ೦ಪಿ 33/2004-05, ದಿನಾ೦ಕ:18-1-2012. 
ಪ್ರಸ್ತಾವನೆ : 
ಮೇಲೆ ಓದಲಾದ (1ರ ಸರ್ಕಾರದ ದಿನಾಂಕ:9-1-2012ರ ಆದೇಶದಲ್ಲಿ ಬೆಂಗಳೂರು ನಗರದ 43 ಉಪ ನೋಂದಣಿ ಕಛೇರಿಗಳಿಗೆ 
ಸರ್ವತ್ರ ನೋಂದಣಿ/ಎನ್‌ಕಂಬರೆನ್ಸ್‌ ಸರ್ಟಿಫಿಕೇಟ್‌ ಸಂಬಂಧವಾಗಿ ಕಾರ್ಯ ನಿರ್ವಹಿಸಲು ಸಂಬಂಧವಾಗಿ 86 ಕಂಪ್ಯೂಟರ್‌ ಹಾಗೂ 43 ಯುಪಿಎಸ್‌ 
ಕಾನ್‌ಫಿಗರೇಷನ್‌ಗಳನ್ನು ಒಟ್ಟು ರೂ.70,52,000/-ಗಳ ವೆಚ್ಚದಲ್ಲಿ 2011-12ನೇ ಸಾಲಿಗೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ 1999 ಅನ್ವಯ ಖರೀದಿಸಲು ಸರ್ಕಾರವು ಮಂಜೂರಾತಿ ನೀಡಿದೆ. 


೭೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಮೇಲೆ ಓದಲಾದ (2)ರ ಪತ್ರದಲ್ಲಿ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ಮೇಲ್ಕಂಡ ಸಾಮಗ್ರಿಗಳನ್ನು ಇ- 
ಆಡಳಿತ ಇಲಾಖೆಯಲ್ಲಿ ನೋಂದಾಯಿಸಿದ ಪೂರೈಕೆದಾರರಿಂದ 2012, ಫೆಬ್ರವರಿ ಅಂತ್ಯದೊಳಗಾಗಿ ಖರೀದಿಸಿ ಸಂಬಂಧಪಟ್ಟ ಉಪ ನೋಂದಣಿ 
ಕಛೇರಿಗಳಲ್ಲಿ ಅಳವಡಿಸಲು ಉದ್ದೇಶಿಸಲಾಗಿರುತ್ತದೆ, ಈ ರೀತಿಯಾಗಿ ಖರೀದಿಸಿ ಪೂರೈಸುವ ಸಾಮಗ್ರಿಗಳಿಗೆ ಖರೀದಿ ವೆಚ್ಚದ ಬಿಲ್ಲನ್ನು ಸರ್ಕಾರಿ 
ಖಜಾನೆಗೆ ಮಾರ್ಚ್‌ 2012 ತಿಂಗಳಿನ 15ನೇ ದಿನಾಂಕದೊಳಗೆ ಸರ್ಕಾರಿ ಖಜಾನೆಗೆ ಸಲ್ಲಿಸಬೇಕಾಗಿರುತ್ತದೆ. ಪ್ರಸ್ತುತ ಮೇಲಿನಂತೆ ಕ್ರಮ ವಹಿಸಲು 
ಸಮಯಾವಕಾಶ ಕಡಿಮೆ ಇರುವುದರಿಂದ, ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ನಿಯಮಗಳು 2000ರ ನಿಯಮ 17(ಎ) ಪ್ರಕಾರ 
ರೂ.2.00 ಕೋಟಿ ಅಂದಾಜು ವೆಚ್ಚದವರೆಗಿನ ಸಾಮಗ್ರಿ ಖರೀದಿ ಸಂಬಂಧದ ಟೆಂಡರ್‌ಗೆ ಕನಿಷ್ಟ 30 ದಿವಸಗಳ ಅವಧಿಯ ನೋಟೀಸು 
ನೀಡಬೇಕಾಗಿರುತ್ತದೆ, ಆದ್ದರಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ನಿಯಮಗಳು 2000 ನೇದ್ದರ ನಿಯಮ 17(2) ಅನ್ವಯ 
ಮೇಲ್ಕಂಡ ಸಾಮಗ್ರಿಗಳನ್ನು ಖರೀದಿಸುವ ಸಂಬಂಧದ ಟೆಂಡರ್‌ ನೋಟೀಸು ಅವಧಿಯನ್ನು 30 ದಿವಸಗಳಿಂದ 5 ದಿವಸಗಳಿಗೆ ಇಳಿಸಿ ಆದೇಶ 
ನೀಡುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರ ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 112 ಮುನೋಮು 2011, ಬೆಂಗಳೂರು, ದಿನಾಂಕ:28-01-2012. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಬೆಂಗಳೂರು ನಗರದ 43 ಉಪ 
ನೋಂದಣಿ ಕಛೇರಿಗಳಿಗೆ ಸರ್ವತ್ರ ನೋಂದಣಿ/ಸರ್ವತ್ರ ಎನ್‌ಕಂಬರೆನ್ಸ್‌ ಸರ್ಟಿಫಿಕೇಟ್‌ ಸಂಬಂಧವಾಗಿ ಕಾರ್ಯ ನಿರ್ವಹಿಸಲು ಸಂಬಂಧವಾಗಿ 86 
ಕಂಪ್ಯೂಟರ್‌ ಹಾಗೂ 43 ಯುಪಿಎಸ್‌ ಕಾನ್‌ಫಿಗರೇಷನ್‌ಗಳನ್ನು ಒಟ್ಟು ರೂ.70,52,000/- ಗಳ ವೆಚ್ಚದಲ್ಲಿ 2011-12ನೇ ಸಾಲಿಗೆ ಖರೀದಿಸುವ 
ಸಂಬಂಧ ಗುತ್ತಿಗೆದಾರರ ಆಯ್ಕೆಗಾಗಿ ಟೆಂಡರ್‌ ಕರೆಯಲು ನೋಟಿಫಿಕೇಷನ್‌ ಅವಧಿಯನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ 
ನಿಯಮಗಳು, 2000ರ ನಿಯಮ 17(2)ರ (ಕೆ.ಪಿ.ಟಿ.ಟಿ) ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 15 ದಿನಗಳಿಗೆ ನಿಗಧಿಪಡಿಸಿ 
ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಕೆ. ರಾಮಚಂದ್ರ 
ಪಿ.ಆರ್‌.501 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ನೋಂ.೩ಮು) 
ಇಂಧನ ಸಚಿವಾಲಯ 
ವಿಷಯ : ವಿದ್ಯುತ್‌ ಖರೀದಿ ಬಗ್ಗೆ 

ಪ್ರಸ್ತಾವನೆ : 

1. ವಿದ್ಯುಚ್ಛಕ್ತಿ ಕಾಯ್ದೆ 2003ರ ಕಲಂ 86(2)ರ ಅಡಿ ಕರ್ನಾಟಕ ವಿದ್ಯುತ್‌ ನಿಯಂತ್ರಣ ಆಯೋಗವು ಸರ್ಕಾರಕ್ಕೆ ದಿನಾಂಕ 1ನೇ ಜೂನ್‌ 
2010ರಂದು ಕರ್ನಾಟಕದಲ್ಲಿ ವಿದ್ಯುತ್‌ ವಿತರಣೆಯ ಸ್ಥಿತಿಯನ್ನು ಸುಧಾರಿಸಲು ಸಲಹೆಯನ್ನು ನೀಡಿರುತ್ತದೆ. 1ನೇ ಜೂನ್‌ 2010ರ ಪತ್ರದಲ್ಲಿ ಆಯೋಗವು 
ವಿದ್ಯುತ್‌ನ ಬೇಡಿಕೆ ಮತ್ತು ಲಭ್ಯತೆಯ ಪ್ರಮಾಣವನ್ನು ಅಂದಾಜಿಸಿದ್ದು, ವಿತರಣಾ ಕಂಪನಿಗಳು ಪ್ರತಿ ವರ್ಷಕ್ಕೆ ಸುಮಾರು 5000 ದಶಲಕ್ಷ ಯೂನಿಟ್‌ 
ವಿದ್ಯುತ್‌ ಅನ್ನು 3 ವರ್ಷಗಳಲ್ಲಿ ಇರಬಹುದಾದ ವಿದ್ಯುತ್‌ ಬೇಡಿಕೆಯನ್ನು ನೀಗಿಸಲು ಕರಾರನ್ನು ಮಾಡಿಕೊಳ್ಳಲು ಶಿಫಾರಸ್ಸು ಮಾಡಿದೆ. ಇದಲ್ಲದೇ, 
ಜಲವಿದ್ಯುತ್‌ ಯೋಜನೆಯ ವಿದ್ಯುತ್‌ ಉತ್ಪಾದನಾ ಪ್ರಮಾಣವು ಪ್ರೊಜೆಕ್ಟೆಡ್‌ ಉತ್ಪಾದನೆಗಿಂತ ಕಡಿಮೆ ಆದಲ್ಲಿ ಬೇರೆ ಮೂಲಗಳಿಂದ ವಿದ್ಯುತ್‌ 
ಪಡೆಯುವುದನ್ನು ಸೂಕ್ತವಾಗಿ ಹೆಚ್ಚಿಸಲು ಪ್ರಸ್ತಾಪಿಸಿದೆ. 

2. ರಾಜ್ಯದಲ್ಲಿನ ವಿದ್ಯುತ್‌ ಕೊರತೆಯನ್ನು ನೀಗಿಸಲು ಮತ್ತು ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಪವರ್‌ ಕಂಪನಿ 
ಆಫ್‌ ಕರ್ನಾಟಕ ಲಿಮಿಟೆಡ್‌ ರವರು ವಿದ್ಯುತ್‌ ಖರೀದಿಸಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 66 ಪಿಪಿಸಿ 2011, ಬೆ೦ಗಳೂರು, ದಿನಾಂಕ:30-01-2012. 
ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌, ಇವರು ವಿದ್ಯುತ್‌ ಖರೀದಿಸಲು 
ತೆಗೆದುಕೊಂಡ ಈ ಕೆಳಗಿನ ಕಮಗಳಿಗೆ ಘಟನೋತ್ತರ ಅನುಮೋದನೆಯನ್ನು ನೀಡಿದೆ. 

(ಗ ಕರ್ನಾಟಕ ವಿದ್ಯುತ್‌ ನಿಯಂತ್ರಣ ಆಯೋಗವು ಅನುಮೋದಿಸಿದ 1ನೇ ಸೆಪ್ಟಂಬರ್‌ 2010 ರಿಂದ 31ನೇ ಮೇ 2011ರ ವರೆಗೆ 
ಟೆಂಡರ್‌ ಮುಖಾಂತರ 900 ಮೆಗಾ ವ್ಯಾಟ್‌ನಿಂದ 973 ಮೆಗಾ ವ್ಯಾಟ್‌ ಆರ್‌ಟಿಸಿ ನಿಖರ ವಿದ್ಯುತ್‌ ಖರೀದಿಸಿರುವ ಬಗ್ಗೆ 
ಮತ್ತು ಜನವರಿ 201ರಿಂದ ಏಪ್ರಿಲ್‌ 2011ರ ವರೆಗೆ ಬೈಲ್ಯಾಟರಲ್‌ ಆಧಾರದ ಮೇಲೆ ಚತ್ತೀಸ್‌ಘಡ್‌ ರಾಜ್ಯದಿಂದ 300 
ಮೆಗಾ ವ್ಯಾಟ್‌ ಆರ್‌ಟಿಸಿ ನಿಖರ ವಿದ್ಯುತ್‌ಅನ್ನು ಪಡೆಯಲು ತೆಗೆದುಕೊಂಡ ಕ್ರಮಕ್ಕೆ ; 

(1) ಕರ್ನಾಟಕ ವಿದ್ಯುತ್‌ ನಿಯಂತ್ರಣ ಆಯೋಗವು ಅನುಮೋದಿಸಿದಂತೆ 1ನೇ ಸೆಪ್ಟೆಂಬರ್‌ 2011 ರಿಂದ 15ನೇ ಜೂನ್‌ 2013ರ 
ವರೆಗೆ ಟೆಂಡರ್‌ ಮುಖಾಂತರ 630 ಮೆಗಾ ವ್ಯಾಟ್‌ ವಿದ್ಯುತ್‌ಅನ್ನು ಪಡೆಯಲು ತೆಗೆದುಕೊಂಡ ಕ್ರಮಕ್ಕೆ ; 

(1) ವಿದ್ಯುತ್‌ ಬೇಡಿಕೆಯು ಹೆಚ್ಚಾಗಿದ್ದರಿಂದ 1ನೇ ಅಕ್ಟೋಬರ್‌ 201ರಿ೦ದ 15ನೇ ಜೂನ್‌ 2013ರ ವರೆಗೆ ಹೆಚ್ಚುವರಿಯಾಗಿ 150 
ಮೆಗಾ ವ್ಯಾಟ್‌ ವಿದ್ಯುತ್‌ನ್ನು ಕರ್ನಾಟಕ ವಿದ್ಯುತ್‌ ನಿಯಂತ್ರಣ ಆಯೋಗವು ಅನುಮೋದಿಸಿದ ಮೆ: ನ್ಯಾಷನಲ್‌ ಎನರ್ಜಿ 
ಟ್ರೇಡಿಂಗ್‌ ಅಂಡ್‌ ಸರ್ವೀಸಸ್‌ ಲಿಮಿಟೆಡ್‌, ಲ್ಯಾನ್‌ಕೊ-ಕೊಂಡಪಲ್ಲಿ, ಆಂಧ್ರಪ್ರದೇಶರವರಿಂದ ವಿದ್ಯುತ್‌ ಪಡೆಯಲು 
ತೆಗೆದುಕೊಂಡಿರುವ ಕ್ರಮಕ್ಕೆ ; 

(ಭು) ಕರ್ನಾಟಕ ವಿದ್ಯುತ್‌ ನಿಯಂತ್ರಣ ಆಯೋಗವು ಅನುಮೋದಿಸಿದಂತೆ ಮೆ: ಪಿಟಿಸಿ ಇಂಡಿಯಾ ಲಿಮಿಟೆಡ್‌, ರವರಿಂದ 
ಅಕ್ಟೋಬರ್‌ 2011ರಲ್ಲಿ ಕೆಪಿಟಿಸಿಎಲ್‌ ಫೆರಿಫೆರಿಯಲ್ಲಿ ಪ್ರತಿ ಯೂನಿಟ್‌ಗೆ ರೂ. 4.26 ರಂತೆ 200 ಮೆಗಾ ವ್ಯಾಟ್‌ ಮತ್ತು 
10.20 ಮೆಗಾ ವ್ಯಾಟ್‌ ವಿದ್ಯುತ್‌ ಅನ್ನು ಮೆ: ಹರೆಕೃಷ್ಣ ಮೆಟಾಲಿಕ್ಸ್‌ ಲಿಮಿಟೆಡ್‌ ರವರಿಂದ ಖರೀದಿಸಿರುವುದಕ್ಕೆ ; 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೭೮೩ 





(೪) ಕರ್ನಾಟಕ ವಿದ್ಯುತ್‌ ನಿಯಂತ್ರಣ ಆಯೋಗವು ಅನುಮೋದಿಸಿದಂತೆ ಅಕ್ಟೋಬರ್‌ 201ರಿಂದ ಮೇ 2012ರ ವರೆಗೆ ಮೆ: 
ಪಿಟಿಸಿ ಇಂಡಿಯಾ ಲಿಮಿಟೆಡ್‌., ರವರಿಂದ ಸರಾಸರಿ 80 ಮೆಗಾ ವ್ಯಾಟ್‌ ಮತ್ತು ಮೆ: NETS (ಲ್ಯಾನ್‌ಕೊ-ಕೊಂಡಪಲ್ಲಿ) 
ರವರಿಂದ 50 ಮೆಗಾ ವ್ಯಾಟ್‌ ಗರಿಷ್ಟ ಅವಧಿಯ ವಿದ್ಯುತ್‌ ಖರೀದಿಗೆ (Peak Hours) ; 

(೪) ಕರ್ನಾಟಕ ವಿದ್ಯುತ್‌ ನಿಯಂತ್ರಣ ಆಯೋಗವು ಅನುಮೋದಿಸಿದಂತೆ ಮೆ:ಟಾಟಾ ಪವರ್‌ ಟ್ರೇಡಿಂಗ್‌ ಕಂಪನಿ ಲಿಮಿಟೆಡ್‌. 
ರವರಿಂದ 1ನೇ ಡಿಸೆಂಬರ್‌ 2011ರ೦ದ 15ನೇ ಜೂನ್‌ 2012ರ ವರೆಗೆ 300 ಮೆಗಾ ವ್ಯಾಟ್‌ ಗರಿಷ್ಠ ಅವಧಿ ವಿದ್ಯುತ್‌ 
ಖರೀದಿಗೆ (Peak Hours) ; 

(vil) ಕರ್ನಾಟಕ ವಿದ್ಯುತ್‌ ನಿಯಂತ್ರಣ ಆಯೋಗವು ಅನುಮೋದಿಸಿದಂತೆ 26ನೇ ನವೆಂಬರ್‌ 201ರಿ೦ದ 15ನೇ ಜೂನ್‌ 
2012ರ ವರೆಗೆ 210.10 ಮೆಗಾ ವ್ಯಾಟ್‌ ನಿಖರ ಆರ್‌.ಟಿ.ಸಿ. ವಿದ್ಯುತ್‌ ಅನ್ನು ಖರೀದಿಸಲು ತೆಗೆದುಕೊಂಡ ಕ್ರಮಕ್ಕೆ. 

ಹಾಗೆಯೇ, ರಾಜ್ಯದಲ್ಲಿನ ವಿದ್ಯುತ್‌ ಪರಿಸ್ಥಿತಿಯನ್ನು ಕಾಲಕಾಲಕ್ಕೆ ಅವಲೋಕಿಸಲು ಹಾಗೂ ಈ ಕುರಿತು ಸಚಿವ ಸಂಪುಟಕ್ಕೆ ಸೂಕ್ತ ಶಿಫಾರಸ್ಸುಗಳನ್ನು 
ಮಾಡಲು ರಚಿಸಿರುವ ಸಚಿವ ಸಂಪುಟದ ಉಪ ಸಮಿತಿಯು ಕಾಲಕಾಲಕ್ಕೆ ವಿದ್ಯುತ್‌ ಪರಿಸ್ಥಿತಿಯನ್ನು ಪುನರಾವಲೋಕಿಸಿ ನಿರ್ದಿಷ್ಟವಾಗಿ ಹೆಚ್ಚುವರಿ 
ವಿದ್ಯುತ ಅನ್ನು ಖರೀದಿಸದೇ ವಿದ್ಯುತ್‌ ಪರಿಸ್ಥಿತಿಯನ್ನು ನಿಭಾಯಿಸಲು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


ಪಿ.ಆರ್‌.502 


ಇಂಧನ ಸಚಿವಾಲಯ 
ವಿಷಯ : ಮೆ ಇಂಡಿಯನ್‌ ಶುಗರ್‌ ಮ್ಯಾನ್ಯುಫ್ಯಾಕ್ಟರಿಂಗ್‌ ಕಂಪನಿ ಲಿಮಿಟೆಡ್‌ ಇವರಿಗೆ ಬಿಜಾಪುರ ಜಿಲ್ಲೆಯ, ಇಂಡಿ 
ತಾಲ್ಲೂಕಿನ, ಹಾವಿನಾಲ್‌ ಗ್ರಾಮದಲ್ಲಿ ಸ್ಥಾಪಿಸಲು ಅನುಮತಿಸಿರುವ ಕಬ್ಬಿನ ಸಿಪ್ಪೆ ಆಧಾರಿತ ಸಹ-ವಿದ್ಯತ್‌ ಯೋಜನಾ 
ಘಟಕದ ಸಾಮರ್ಥ್ಯವನ್ನು 9 ಮೆ.ವ್ಯಾ. ನಿಂದ 19.5 ಮೆ.ವ್ಯಾ. ಹೆಚ್ಚಿಸಲು ನಿರಾಕ್ಷೇಪಣೆ ನೀಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 412 ಎನ್‌ಸಿಇ 2007 ದಿನಾಂಕ: 06-12-2007. 
2) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ ಕ 
ಕೆಆರ್‌ಇಡಿ/04/ಎಫ್‌-32/151/01/1-12/4257 ದಿನಾಂಕ : 02/03-11-2011. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (॥ರ ಆದೇಶದಲ್ಲಿ ಮೆ। ಇಂಡಿಯನ್‌ ಶುಗರ್‌ ಮ್ಯಾನ್ಯುಫ್ಯಾಕ್ಟರಿ೦ಗ್‌ ಕಂಪನಿ ಲಿಮಿಟೆಡ್‌ ಇವರಿಗೆ ಬಿಜಾಪುರ 
ಜಿಲ್ಲೆಯ, ಇಂಡಿ ತಾಲ್ಲೂಕಿನ, ಹಾವಿನಾಲ್‌ ಗ್ರಾಮದಲ್ಲಿ 9.00 ಮೆಗಾ ವ್ಯಾಟ್‌ (ಗ್ರಾಸ್‌) ಮತ್ತು 4.85 ಮೆಗಾ ವ್ಯಾಟ್‌ (ಎಕ್ಸ್‌ಪೋರ್ಟೆಬಲ್‌) ಸಾಮರ್ಥ್ಯದ 
ಸಹ ವಿದ್ಯುತ್‌ ಯೋಜನೆಯನ್ನು ಕೆಲವು ನಿಬಂಧನೆಗೊಳಪಟ್ಟು ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿತ್ತು. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು ಮೆ ಇಂಡಿಯನ್‌ ಶುಗರ್‌ ಮ್ಯಾನ್ಯುಫ್ಯಾಕ್ಟರಿಂಗ್‌ ಕಂಪನಿ ಲಿಮಿಟೆಡ್‌ ರವರಿಗೆ ಬಿಜಾಪುರ ಜಿಲ್ಲೆಯ, ಇಂಡಿ ತಾಲ್ಲೂಕಿನ,ಹಾವಿನಾಲ್‌ 
ಗ್ರಾಮದಲ್ಲಿ ಅನುಮತಿಸಿರುವ ಕಬ್ಬಿನ ಸಿಪ್ಪೆ ಆಧಾರಿತ ಸಹ-ವಿದ್ಯುತ್‌ ಘಟಕದ ಸಾಮರ್ಥ್ಯವನ್ನು ಪ್ರಸ್ತುತ ಇರುವ 9 ಮೆ.ವ್ಯಾ (ಗ್ರಾಸ್‌)ಗೆ ನಿಂದ 19.5 
ಮೆ.ವ್ಯಾ. (ಗ್ರಾಸ್‌) ಮತ್ತು 4.85 ಮೆ.ವ್ಯಾ. (ಎಕ್ಸ್‌ಪೋರ್ಟೆಬಲ್‌) ನಿಂದ 15.00 ಮೆ.ವ್ಯಾ. (ಎಕ್ಸ್‌ಪೋರ್ಟೆಬಲ್‌) ಗೆ ಸಾಮರ್ಥ್ಯವನ್ನು ಹೆಚ್ಚಿಸಲು 
ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ :- 
ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 426 ಎನ್‌ಸಿಇ 2011, ಬೆಂಗಳೂರು, ದಿನಾಂಕ: 30-01-2012. 
ಮೆ॥ ಇಂಡಿಯನ್‌ ಶುಗರ್‌ ಮ್ಯಾನ್ಯುಫ್ಯಾಕ್ಟರಿ೦ಂಗ್‌ ಕಂಪನಿ ಲಿಮಿಟೆಡ್‌ ರವರಿಗೆ ಬಿಜಾಪುರ ಜಿಲ್ಲೆಯ, ಇಂಡಿ ತಾಲ್ಲೂಕಿನ, ಹಾವಿನಾಲ್‌ 


pas 
ಗ್ರಾಮದಲ್ಲಿ ಕಬ್ಬಿನ ಸಿಪ್ಪೆ ಆಧಾರಿತ ಸಹ-ವಿದ್ಯುತ್‌ ಘಟಕದ ಸಾಮರ್ಥ್ಯವನ್ನು ಪ್ರಸ್ತುತ ಇರುವ 9 ಮೆ.ವ್ಯಾ (ಗ್ರಾಸ್‌) ನಿಂದ 19.5 ಮೆ.ವ್ಯಾಗೆ (ಗ್ರಾಸ್‌) 
ಮತ್ತು 485 ಮೆ.ವ್ಯಾ. (ಎಕ್ಸ್‌ಪೊರ್ಟೆಬಲ್‌) ನಿಂದ 15.00 ಮೆ.ವ್ಯಾಗೆ (ಎಕ್ಸ್‌ ಪೋರ್ಟೆಬಲ್‌) ಹೆಚ್ಚಿಸಿ ಆದೇಶಿಸಿದೆ. 

ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 


ಮೇಲೆ ಓದಲಾದ (1) ರ ಆದೇಶದಲ್ಲಿನ ಇತರ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


ಪಿ.ಆರ್‌.503 


೭೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೧ 





ಇಂಧನ ಸಚಿವಾಲಯ 
ವಿಷಯ : ಮೆ। ಶ್ರೀ ಸಾಯಿ ದೀಪ್ತಿ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ರವರ 15 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಭದ್ರಾ ಎಲ್‌.ಬಿ.ಸಿ. 
ಕಿರು ಜಲ ವಿದ್ಯುತ್‌ ಯೋಜನೆಯ ಅನುಷ್ಠಾನಕ್ಕಾಗಿ ಕಾಲಾವಕಾಶ ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 154 ಪಿಪಿಸಿ 94 ದಿನಾಂಕ: 06-09-1994. 
2) ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 155 ಎನ್‌ಸಿಇ 2005 ದಿನಾಂಕ: 16-06-2005. 
3) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 117 ಎನ್‌ಸಿಇ 2006 ದಿನಾಂಕ: 06-03-2006. 
4) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 518 ಎನ್‌ಸಿಇ 2008 ದಿನಾ೦ಕ: 08-05-2009. 
5) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 582 ಎನ್‌ಸಿಇ 2009 ದಿನಾಂಕ: 28-02-2011. 
6) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ ; 
ಕೆಆರ್‌ಇಡಿ/06/ಎಸ್‌ ಹೆಚ್‌-333/2011/121 ದಿನಾಂಕ: 12/13-01-2012. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (0ರ ಆದೇಶದಲ್ಲಿ ಮೆ। ಅರುಣ್‌ ಇಂಜಿನಿಯರಿಂಗ್‌ ಪ್ರಾಜೆಕ್ಟ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ 
15 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಭದ್ರಾ ಎಲ್‌.ಬಿ.ಸಿ. ಕಿರು ಜಲ ವಿದ್ಯುತ್‌ ಯೋಜನೆಯನ್ನು 3 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು 
ಮಂಜೂರು ಮಾಡಲಾಗಿತ್ತು. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಆದೇಶದಲ್ಲಿ ಕಂಪನಿಯ ಹೆಸರನ್ನು ಮೆ ಅರುಣ್‌ ಇಂಜಿನಿಯರಿಂಗ್‌ ಪ್ರಾಜೆಕ್ಟ್ಸ್‌ ಪ್ರೈವೇಟ್‌ 
ಲಿಮಿಟೆಡ್‌ ನಿಂದ ಮೆ॥ ಶ್ರೀ ಸಾಯಿ ದೀಪ್ತಿ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿ ಎಂದು ಬದಲಾಯಿಸಲಾಗಿದೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಆದೇಶದಲ್ಲಿ ಯೋಜನೆಯ ಅನುಷ್ಠಾನಕ್ಕೆ ಕಾಲಾವಕಾಶವನ್ನು ವಿಸ್ತರಿಸಲಾಗಿತ್ತು. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರ ಸರ್ಕಾರಿ ಆದೇಶದಲ್ಲಿ ಮೆ। ಶ್ರೀ ಸಾಯಿ ದೀಪ್ತಿ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ ಹಂಚಿಕೆ 
ಮಾಡಲಾದ 1.5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಭದ್ರಾ ಎಲ್‌.ಬಿ.ಸಿ. ಕಿರು ಜಲ ಯೋಜನೆಯ ಹಂಚಿಕೆ ಆದೇಶ ಮತ್ತು ಈ ಸಂಬಂಧ 
ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ರದ್ದುಪಡಿಸಲಾಗಿತ್ತು. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಆದೇಶದಲ್ಲಿ ಮೆ ಶ್ರೀ ಸಾಯಿ ದೀಪ್ತಿ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಶಿವಮೊಗ್ಗ ಜಿಲ್ಲೆಯ 
ಭದ್ರಾವತಿ ತಾಲ್ಲೂಕಿನ ಭದ್ರ ಎಡದಂಡೆ ಕಾಲುವೆಯಲ್ಲಿ ಹಂಚಿಕೆಯಾಗಿದ್ದ 1.5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಭದ್ರ ಎಲ್‌.ಬಿ.ಸಿ. ಕಿರು ಜಲ ವಿದ್ಯುತ್‌ 
ಯೋಜನೆಯ ಹಂಚಿಕೆಯನ್ನು ರದ್ದುಪಡಿಸಿರುವುದನ್ನು ಕೆಲವು ನಿಬಂಧನೆಗೊಳಪಟ್ಟು ಪೂರ್ವಸ್ಥಿತಿಗೆ ತಂದು ಯೋಜನೆಯ ಅನುಷ್ಠಾನಕ್ಕಾಗಿ 
ಕಾಲಾವಕಾಶವನ್ನು ದಿನಾಂಕ : 31-12-2011 ರವರೆಗೆ ವಿಸ್ತರಿಸಲಾಗಿತ್ತು 
ಮೇಲೆ ಓದಲಾದ ಕ್ರಮ ಸಂಖ್ಯೆ (6) ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತ, ಇವರು ಮೆ॥ ಶ್ರೀ ಸಾಯಿ ದೀಪ್ತಿ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲ್ಲೂಕಿನ ಭದ್ರಾ ಎಡದಂಡೆ 
ಕಾಲುವೆಯಲ್ಲಿ 1.5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಭದ್ರ ಎಲ್‌.ಬಿ.ಸಿ. ಕಿರು ಜಲ ವಿದ್ಯುತ್‌ ಯೋಜನೆಯ ಅನುಷ್ಠಾನದ ನಿಟ್ಟಿನಲ್ಲಿ ಸಂಬಂಧಿಸಿದ 
ಇಲಾಖೆಗಳ ಅನುಮೋದನೆ ಪಡೆದಿರುವುದಾಗಿ ಹಾಗೂ ಸಿವಿಲ್‌ ಕಾಮಗಾರಿ ಪ್ರಗತಿಯಲ್ಲಿರುವುದನ್ನು ತಿಳಿಸುತ್ತಾ ಸದರಿ ಯೋಜನೆಯ ಕಾಲಾವಕಾಶ 
ವಿಸ್ತರಣೆಗೆ ಪ್ರತಿ ಮೆಗಾ ವ್ಯಾಟ್‌ಗೆ ರೂ. 5.00 ಲಕ್ಷಗಳ ಬ್ಯಾಂಕ್‌ ಗ್ಯಾರಂಟಿ ಪಾವತಿಸುವ ನಿಬಂಧನೆಗೊಳಪಟ್ಟು ಕಾಲಾವಕಾಶವನ್ನು ದಿನಾಂಕ : 
01-01-2012 ರಿಂದ ದಿನಾಂಕ : 31-12-2013 ರವರೆಗೆ ಎರಡು ವರ್ಷಗಳ ಕಾಲ ವಿಸ್ತರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 
ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಕೂಲಂಕವಾಗಿ ಪರಿಶೀಲಿಸಿದ ನಂತರ ಈ ಕೆಳಕಂಡಂತೆ ಆದೇಶಿಸಲಾಗಿದೆ :- 
ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 462 ಎನ್‌ಸಿಇ 2011, ಬೆಂಗಳೂರು, ದಿನಾಂಕ: 30-01-2012. 
ಮೆ। ಶ್ರೀ ಸಾಯಿ ದೀಪ್ತಿ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲ್ಲೂಕಿನ ಭದ್ರಾ ಎಡದಂಡೆ 
ಕಾಲುವೆಯಲ್ಲಿ ಹಂಚಿಕೆಯಾಗಿರುವ 15 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಭದ್ರಾ ಎಲ್‌.ಬಿ.ಸಿ. ಕಿರು ಜಲ ವಿದ್ಯುತ್‌ ಯೋಜನೆಯ ಅನುಷ್ಠಾನಕ್ಕಾಗಿ 
ಕಾಲಾವಕಾಶವನ್ನು ವಿಸ್ತರಿಸಲು ಪ್ರತಿ ಮೆಗಾ ವ್ಯಾಟ್‌ ಗೆ ರೂ. 5.00 ಲಕ್ಷಗಳ ಬ್ಯಾಂಕ್‌ ಗ್ಯಾರಂಟಿ ಪಾವತಿಸುವ ನಿಬಂಧನೆಗೊಳಪಟ್ಟು ದಿನಾಂಕ : 
01-01-2012 ರಿಂದ ದಿನಾಂಕ : 31-12-2013 ರವರೆಗೆ ವಿಸ್ತರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ದ 
ಪಿ.ಆರ್‌.504 ಇಂಧನ ಇಲಾಖೆ 


